ಗದಾಯುದ್ಧ ನಾಟಕಂ 


ಅಧಿಕೃತ ಮಾರಾಟಿಗಾರರು 
ಗೀತಾ ಬುಕ್‌ ಹೌಸ್‌ : ಮೈಸೂರು 570 001 


ಶ್ರೀ ಕವಿರತ್ನ ರನ್ನ 


ರಸಿಕಕೊಳಗೆ ಚಿನ್ನ, ಕವಿಜನದೊಳು ರನ್ನ, 
ವಿಶದ ವಿಜ್ಞಾನ ಸಂಪನ್ನ | 
ವಸುಧೇಶೆ ಸಭೆಯ ಪಂಡಿತರೊಳು ಸನ್ಮಾನ್ಯ, 
ಕುಶಲಿ ಕವಿರನ್ನ ನೀ ಧನ್ಯ ॥ 
x ಜ್ಯ ಜೀ 


ಸಾಹಸಭೀಮನ ಸಾಹಸ ವರ್ಣನೆ- 
ಯೂಹಿಸೆ ಕನ್ನಡನಾಡ | 
ಆಹವಮಲ್ಲರ ಮಾರಿದ ಸಾಹೆಸೋ- 
ತ್ಸಾಹ ವರ್ಣನೆಯಲ್ಲೆ ರನ್ನ! | 
ಮ. ಎಲ್‌. ಗುಂಡಪ್ಪ, ಎಂ.ಎ. ಅವರಿಂದ 


ಕನ್ನಡ ಕವಿ ಕಾವ್ಯಮಾಲೆ 


ಗದಾಯುದ್ಧನಾಬಕಂ 


ಶ್ರೀ? 


ಕಾರದಾಮಂದಿರ : ರಾಮಯ್ಯರ್‌ ರಸ್ತೆ : ಮೈಸೂರು-4 


Gadayuddhanatakam— By ‘Sri’ (Prof 0. ಪಿಗೆ. Srikantia) 
Published in the ‘Kannada Kavi Kavyamale’ Series 
by Professor H. M. Shankarnarayan Rao) M.A., at 
Sharada Mandira, Rama Iyer Road, Mysore 570 004, 
1982, 


ಕನ್ನಡ ಕನಿ ಕಾವ್ಯ ಮಾಲೆಯಿಂದ ಮೊದಲ ಮುದ್ರಣ 1982 
© ಎಸ್‌. ಜಿ, ಶ್ರೀಕಂಠಯ್ಯ 


(Paper used for Printing this book was made 
available by the Government of India at concessional rate.) 


ಮುದ್ರಕರು 
ಶ್ರಿ ( ಸದ್ದು ರುಪಿ ್ರಂಟಿರ್ಸ್‌ 
ರಾಮಾನುಜರಸ್ತೆ, "ಮಿ ) ಸೂರು_.570 004 


Wm 


ವಿಜಾ.ಪನೆ 


ಇ 


(ಮೊದಲನೆಯ ಮುದ್ರ ಣಕ್ಕೆ ಬರೆದದ್ದು ) 


ಈಗ್ಗೆ ಸುಮಾರು ಐದು ವರ್ಷಗಳ ಹಿಂದೆ, ಎಂದಕೆ ೧೯೨೫ ರಲ್ಲಿ 
ಮೈಸೂರು. ವಿಶ್ವವಿದ್ಯಾನಿಲಯ ಸಂಘದವರು ಒಂದು ನಾಟಕವನ್ನು ಆಡ 
ಬೇಕೆಂದು ಸುಕಲ್ಪಿಸ ಸಲು ಆಗ ಆ ಸಂಘದ ಅಧ್ಯಕ್ಷರಾಗಿದ್ದ ಮ. ಬಿ. ಎಂ. 
ಶ್ರೀಕಂಠಯ್ಯನವರು ರನ್ನನ "ಗದಾಯುದ್ಧ ವನ್ನು ನಾಟಕ ರೂಪಕ್ಕೆ ತಿರು 
ಗಿಸಿಕೊಟ್ಟಿ ರು. ಆದನ್ನು ಆ ಸಂಘದ ಸದಸ್ಯರು ಮ್ಬೆ ಸೂರಿನಲ್ಲಿಯೂ, 
ಸೆಂಟ್ರಲ್‌ ಕಾಲೇಜಿನ ಸಂಘದವರು ಬೆಂಗಳೂರಿನಲ್ಲಿಯೂ, 
ಇಬ್ಬರೂ ಸೇರಿ ಉತ್ತರ ಕರ್ಣಾಟಕದ ಕೆಲವು ಸ ಸ್ಥಳಗಳಲ್ಲಿಯೂ ಅಭಿನಯಿಸಿ 
ಸ 
| “ಗದಾಯುದ್ಧವು ' ಒಂದು "ರಸ ಘಟ್ಟಿ; ಆದರೆ ಅದರಲ್ಲಿ ಚರಿತ್ರೆ 
ಯೆಂಬ ಕಸನು ಸಿಕ್ಕಿಕೊಂಡಿದೆ. ಅದನ್ನು ಶೋಧಿಸಿ ತೆಗೆದು ಹಾಕಿ ಬಿಟ್ಟರ 
ಉಳಿದ ಕಾವ್ಯವು ಎಂಥ ರಸಾಯನವಾಗುವುಡೊಬುದನ್ನು "ಗದಾಯುದ್ಧ 
ನಾಟಿಕ'ದಲ್ಲಿ ನೋಡಬಹುದು.” ಇದು ಕನ್ನ ಡಿಗರೆಲ್ಲರಿಗೂ ದೊರೆಯ 
ವಂತಾಗಲೆಂದು ' ಯೋಚಿಸಿ ಕರ್ಣಾಟಕ ಲ್‌ ಇದನ್ನು “ಪ್ರಬುದ್ಧ 
ಕರ್ಣಾಟಕದ ಎಂಟನೆಯ ಸಂಪುಟದಲ್ಲಿ ಪ್ರಕಟಿಸಿತು. ಸುತೆ ಜ್‌ 
ಇಂಟಿರ್‌ಮಾಡಿಯೆಟ್‌ ಪರೀಕ್ಷೆಗೆ ಪಠ್ಯೆ ಪುಸ್ತ EE ಈಗ ಹೀಗೆ 
ಪುಸ್ತಕರೂಪವಾಗಿ ಬಂದಿದೆ. "ಇದನ್ನು ಸೀ ಮಾಡುವ ವಿದ್ಯಾರ್ಥಿಗಳಿಗೆ 
ಸಹಾಯವಾಗಲೆಂದು ಮುಂದೆ “ರನ್ನ ಕವಿ ಸ್ರಶಸ್ಲಿ”ಯಿಂದಲೂ ಕವಿ 
ಚರಿತೆ'ಯಿಂದಲೂ ಕೆಲವು ಭಾಗಗಳನ್ನು ಆರಿಸಿ ಸಂಗ್ರಹವಾದ ಒಂದು 
ತ ಪ್ರಶಸ್ತಿ'ಯನ್ನು ಮಾಡಿ ಸೇರಿಸಿದೆ. 
ಈ ಪುಸ್ತಕ ನೀಠಿಕೆಗಳನ್ನು ಈ ರೂಸಕ್ಕೆ ತಂದು ಪ್ರಕಟಸಡಿಸಲು 
ನೆರವಾದ ಶ್ರೀಮಾನ್‌ ಬಿ. ಎಂ. ಶ್ರೀಕಂಠಯ್ಯನವರು, ಪ್ರಾಕ್ಮನ ವಿಮರ್ಶ 
ವಿಚಕ್ಷಣ ಸ ಬಹೆದ್ದೂರ್‌ ಆರ್‌. ನರಸಿಂಹಾಚಾರ್ಯರು ಮತ್ತು 


೪ ವಿಜ್ಞಾ ಪನೆ 


“ಮೈಸೂರು ವಿಶ್ವವಿದ್ಯಾನಿಲಯ ಸಂಘ”ದ ಅಧಿಕಾರಿಗಳು ಇವರಿಗೂ, ಇದನ್ನು 
ಪಠ್ಯಪುಸ್ತಕವಾಗಿ ನಿಯಮಿಸಿದ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳಿಗೂ 
ಕರ್ಣಾಟಕ ಸಂಘವು ಕೃತಜ್ಞ ವಾಗಿದೆ. 


ಸೆಂಟ್ರಲ್‌ ಕಾಲೇಜು ಕರ್ಣಾಟಕ ಸಂಘ 
ಬೆಂಗಳೂರು, ೧೯೩೦ | 


Naa 


ಮುನ್ನು ಡಿ 


ರನ್ನನು ಸರಸ್ವತಿಯ ರನ್ನನು. ಆತನ ನಿಸರ್ಗ ಕವಿತಾ ಪ್ರಭಾವ 
ದೊಡನೆ, “ಳ್ಳ ಈ “ಯೊ "ಆತನಿಗೆ ಲಭಿಸಿತು. ಸಂಸ್ಕೃತದಲ್ಲಿಯೂ, 
ಕನ್ನ! ಡದಲ್ಲಿಯೂ ಒಳ್ಳೆ ನ ಪಾಂಡಿತ್ಯವನ್ನು ಸಂಪಾದಿಸಿದನು. ಆ ಕಾಲದ 
ಅಧಿಕಾರಿಗಳಲ್ಲಿ ಯೂ “ರಾಜರಲ್ಲಿಯೂ ಗಣ್ಯನಾಗಿ, ಆಶ ಶ್ರಯವನ್ನೂ ಬಿರುದು 
ಗಳನ್ನೂ ಪಡೆದನು. "ಅಜಿತಪುರಾಣ'ವೆಂಬ ಧಾರ್ಮಿಕ ಗ್ರಂಥದಲ್ಲಿಯೂ, 
"ಸಾಹಸ ಬಸ ವಿಜಯ'*ವೆಂಬ ಲೌಕಿಕ ಗ್ರಂಥದಲ್ಲಿಯೂ ತನ್ನ ಮಹತ್ತ ನ್ಪು 
ತನ್ನ ಹಿಂದೆ ಬಿಟ್ಟು ಹೋಗಿದ್ದಾನೆ. "ಪರಶುರಾಮುಚರಿತೆ? ಎಂಬ ಮೊಟ್ಟೆ 
ದಲು ಬರೆದ ಜೆ ಂಥ ನಮಸೆ ಸಿಕ್ಕಿಲ್ಲ. ಈ ಮೂರು ಗ್ರಂಥಗಳನ್ನೂ 
4ರತ್ರತ್ರ ಯಗಗಳೆಂದು ಕರೆದಿದ್ದಾ ನೆ. ಅಜಿತಪುರಾಣದಲ್ಲಿ ತನ್ನ ಮತವಾದ 
ಜೈ ನಮತವನ್ನು ಪ್ರತಿಪಾದಿಸಿರುತ್ತಾ, ನೆ. ಇದರಲ್ಲಿ ರನ್ನನ "ಇವಿತಾಶಕ್ತಿ ಗೆ 
sa ವಿಷಯವೂ ಮತಾಭಿನಾನಿಗಳಲ್ಲದವಿಗೆ 
ಅಸ್ಟು ರುಚಿಸಲಾರದು. ಸಾಹಸಭೀಮನಿಜಯದಲ್ಲಾ ದರೋ ಸರ್ವರಿಗೂ 
ನಾದ ಮಹತ್ತಾದ ಕಥೆಯೂ, ಮಹಾ ನೀರನಾಯಕರೂ, 
ರಸೋತ್ಸಾ ದನೆಗೆ ಅನುಕೂಲವಾ ದ ಸನ್ನಿವೇಶಗಳೂ, ಪಂಪನ, ಭಟ್ಟ 
ಯಾವು ಒಂದುವೇಳೆ ಭಾಸನ ಪ್ರೇರಣೆಯೂ i ನ್ನ ನಪ ಸತಿ 
ಉಕ್ಕಿ ಹರಿದು, ಬಹುಶಃ ಕನ್ನಡದಲ್ಲಿ ಸರಮೋತ್ಸ ಷ್ಟವಾದ ಕಾನ್ಯಗಳಲ್ಲಿ 
ಸ ಎಂದು de ಕಾವ್ಯರತ್ನೆ: ವಾಗಿ ಫೆಲಿಸಿರುವುದು. ಇದರ 
ನಾಟಕ ಸಂನಿಧಾನವೂ, ದುರ್ಯೋಧನ ಪಾತ್ರ ಕಲ್ಲ )ನೆಯೂ, ಸಮಯೋಚಿತ 
ವಾದ ಭಾವಗಳೂ, ರಸಸ್ರವಾಹವೂ, ಕಲಿಯ ಅದ್ವಿತೀಯವಾಗಿರುವುವು. 
ಮೆಚಿ ಸ್ಥಿ ಸುವುದಕ್ಕೆ ಸುಲಭನಲ್ಲದ ಎಂತೆಹವನಾದರೂ ಕ್ಯ ಕಾನ್ಯಕ್ಕೆ ಬೆರಗಾಗಿ, 
ಇಂತಹ ಕನವಿಯನ್ನೂ, ಇಂತಹ ಕಾವ್ಯವನ್ನೂ ಸಡೆದಿರುವ ಕನ್ನಡವು ಧನ್ಯ 


ಸ ಸಾಹಸಭೀಮ ವಿಜಯದ ಆಶ್ರಾ ಸಗಳ ಕಡೆಯ ಗದ್ಯ ಗಳಲ್ಲಿ “ ಚಾಳುಕ್ಕ 
ಚಕ್ರವರ್ತಿ ಶ್ರೀ ಸಾಹಸಭೀಮ ವಿಜಯ? ವೆಂದು ಸ ಸ್ಟವಾಗಿ ಹೇ ಫಿರುವುದೆ 
ರಿಂದ ಇದೇ ಚಕ್ರೀಶ್ವರಚರಿತೆ ಎಂದು ರನ್ನನು ಹೇಳೆರುನ ಗ್ರಂಥವೆಂದು 
ತೋರುತ್ತದೆ. 


೬ ಗದಾಯುದ್ದ ನಾಟಕಂ 


ನೆಂದು ಹೇಳದಿರಲಾರನು. ರನ್ನನ ಕೃತಿರತ್ನವನ್ನು ಸರೀಕ್ಷಿಸುವವನಿಗೆ ಎಡೆ 
ಎಷ್ಟು ? ಎಂದು ಕವಿ ಮೂದಲಿಸಿರುವುದು ಕೇವಲ ಗರ್ವದ ಮಾತಲ್ಲವೆಂದು 
ಈ ಕಾವ್ಯವೆನ್ನಿಸುವುದು. 
ಆದರೂ ಈ ಕಾಲದ ವಾಚಕರು ಇಂತಹ ಉತ್ತಮ ಕವಿಯ ಗ್ರಂಥ 
ಗಳನ್ನು ಓದುವಾಗ ಕೂಡ ಸ್ವಲ್ಪ ಪರೀಕ್ಷೆಮಾಡುವುದು ಅವರ ಕರ್ತವ್ಯ. 
ನಾನು ಬಹುಮಾನಿಸತಕ್ಕೆ ಪುರುಷನು ರನ್ನ ಪಂಡಿತನಲ್ಲ, ರನ್ನ ಶಾಸಿ ಸ್ತ್ರಿಯಲ್ಲ, 
ರನ್ನ ಕನಿ. ಸಾಹಿತ್ಯಶಾಸ್ತ್ರ, ಧರ್ಮಶಾಸ್ತ್ರ ಮತಸಿದ್ಧಾ ಂತೆ pea 
ಗಳಲ್ಲಿ ಹಸ ಶ್ರದ್ಧೆ ಯೂ ರುಚಿಯೂ “ಬದಲಾಯಿಸುತ್ತಿ ರು 
ವುದು ಸ ಸ್ವಭಾವ. ಒಂದು ರುಚಿಗೆ ಒಂದು ಶ್ರ ದ್ದೆ ಗೆ ಹಿತವಾದ ವಿಷಯ 
ಮತ್ತೊ ಕ ರುಚಿಗೆ, ಮತ್ತೊ ಂದು ಶ್ರದ್ದೆಗೆ ಮಾರ ರನ್ನ 
ನಲ್ಲಿ ಕೂಡ ಒಂದು ಕಾಲಕ್ಕೆ. aE ಮತ್ತೊಂದು ಕಾಲಕ್ಕೆ ಅಷ್ಟು 
ಸುಂದರನಲ್ಲದ, ಅಂಶಗಳಿರಬಹುದು. ಪ್ರಸಂಚದ "ಮನುಷ್ಯ ಮಾತ ತ್ರನಾದ 
ಯಾವ ಕನಿಚಕ್ರ ವರ್ತಿಯಲ್ಲಾ ಗಲಿ ಕುಂದುಕೊರತೆಗಳಿಲ್ಲನೆಂದಾಗಲ್ಲಿ, ಕಲಾ 
ಸೌಂದರ್ಯದ ವಿಷಯದಲ್ಲಿ ತಪ್ಪು ತಿಳಿವಳಿಕೆಗಳಿಲ್ಲವೆ:ದಾಗಲಿ, ಸರಿಯಾಗಿ 
ಡಿ ಜಲ್ಲಿ ಕೂಡ ಕನಿತಾಶಕ್ತ, ತನ್ನ ಗುರಿಯನ್ನು ನೇರವಾಗಿ ಹೋಗಿ 
ಟ್ರರುವುನೆಂದಾಗಲಿ ಸಾಧಿಸುವುದು 'ಮೂಢಭಕ್ತ, ಇದರಿಂದ ಪ್ರಯೋ 
ಹ ಕೊನೆಗೆ ನಿಲ್ಲುವುದು ಅಭಿಮಾನವಲ್ಲ, ಸತ್ಯ, 
ಆದುದರಿಂದ ರನ್ನನನ್ನು ಸರೀಕ್ಷೆಮಾಡಿ ; ರನ್ನನನ್ನೂ ಬಿಡದಿ ವಿಮರ್ಶೆ 
ಮಾಡಿ. ಆತನ ಕನಿತಾಶ ಕ. ಎಷ್ಟು ? ಆತನು ನಿರ್ನಿಸಿರುವ ಲೋಕ 
ಯಾವ್ರದು ? ಅದರ ಸೌದರ ಸ್ಟ ಘಃ ಘನತೆ ಏನು 7 ಆತನು ಮೂರ್ತಿ 
ಗಳಾಗಿ ಕಡೆದಿರುವ ವ್ಯಕ್ತಿಗಳು ಸಸ ? ಅವರ ಜೀವರಹಸ್ಯವನ್ನು ಭೇದಿಸಿ, 
ಅವರ ಮಾನುಷಾಮಾನುಷ ಸ್ನ ಸ್ವರೂಪವನ್ನು ಎಷ್ಟು ಮಟ್ಟಿ H ನಮ್ಮ ಕಣ್ಣಿ ಗೆ 
ಕಟ್ಟಿದ್ದಾನೆ? ಆತನ pl ಜೋಧನೆಗಳು, "ಧರ್ನುತತ್ತ ಗಳು 
ಯಾವುವು? ಅವು ಎಷ್ಟು ಮಟ್ಟಿಗೆ ಸರ್ವ ಸಮ ್ಮತವಾದುವು? ಉತ್ಸಾ ಸೇನಕ 
ವಾದುವು? ನಮಗೂ ಅತನಿಗು ಎಷ್ಟುದೂರ ಸಮಾನ ದೃಷ್ಟಿ ? ಎಲ್ಲಿ ನಾವೂ 
ಆತನೂ ಒಡೆಯಬೇಕಾದೀತು ? ಆತನ ಕಾನ್ಯನಿರೂಸಣೆಯೆ ಕ ಕ್ರಮನೇನು 9 
ಆಕಾರವೇನು, ಆತ್ಮವೇನು ? ರೀತಿಯೇನು, ಶೈಲಿಯೇನು ? 'ಕನ್ನ ಡದ ಬಿಗಿ 
ಯೇನು, ಸೊಬಗನು, ಇಂಸೇನು, ಸೊಂಸೇನು ? ರನ್ನನನ್ನೂ ನಿಲಿಸಿ ಪ್ರಶ್ನ 
ಮಾಡಿ, ಸರೀಕ್ಷೆಮಾಡಿ. ಜಳ್ಳು ತೂರಿ ಕಾಳನ್ನು NA ) ಸಾಹಿತ್ಯ 


I 


ಕವಿಕಾವ್ಯಪ್ರ ಶಸ್ತಿ "| ೭ 
ಕಲಾಪುತ್ರರ ಅತ್ಮಪುಸ್ಟಿಗೂಗಿ. (ರನ್ನ ಕಪಿ ಪ್ರಶಸ್ತಿ; ಮುನ್ನುಡಿ, ಪುಟ೪_೬) 
ರನ್ನ 
ಈತನು ಅಜಿತಪುರಾಣನನ್ನೂ ಸಾಹೆಸಭೀಮನಿಜಯವನ್ನೂ ರನ್ನ 
ಕಂದವೆಂಬ ಒಂದು ನಿಘಂಟುವನ್ನೂ ಬರೆದಿದ್ದಾನೆ. ಅಲ್ಲದೆ, ಅಜಿತಪುರಾಣದ 
ಕೊನೆಯಲ್ಲಿರುವ 
ಕರೆಮೆಸೆದುವು ರತ್ನತ್ರಯ | ಪರಿಕಲ್ಪದೆ ಪರಶುರಾಮಚರಿತಂ ಚಕ್ರ | 
ಶ್ರರಚರಿತಮಜಿತತೀರ್ಥೆೇ | ಶ್ವರಚೆರಿತಂ ರತ್ನ ನಿಂದೆ ಭುವನತ್ರಯೆದೊಳ್‌ ॥ 
ಎಂಬ ಪದ್ಯದಿಂದ ಈತನು ಪರಶುರಾಮಚರಿತ, ಚಕ್ರೇಶ್ವರಚರಿತ,ಎಂಬ 
ಬೇರೆ ಎರಡು ಗ್ರಂಥಗಳನ್ನು ಸಹ ಬರೆದ ಹಾಗೆ ತಿಳಿಯುತ್ತದೆ. ಸಾಹಸ 
ಭೀಮನಿಜಯದಲ್ಲಿಯ “ಗಂಗಮಂಡಲ ಚಕ್ರೇಶ್ವರ ಕಟಕೋತ್ತಮ ನಾಯಕ 
ವಿರಚನೆಯಿನನರ್ಫ್ಯರತ್ನಮಾದಂ ರತ್ನಂ” ಎಂಬ ವಾಕ್ಯವನ್ನು ನೋಡಿ 
ದರೆ ಈತನ ಚಕ್ರೇಶ್ವರಚರಿತ ಗಂಗರಾಜನ ಸೇನಾನಾಯಕನಾದ ಮತ್ತು 
ತನ್ನ ಪೋಷಕನಾದ ಚಾವುಂಡರಾಯನ ವಿಷಯವಾದ ಗ್ರಂಥವೆಂದು ತೋರು 
ತ್ತದೆ. ಈ ಪರಶುರಾಮಚರಿತವೂ ಚಕ್ರೇಶ್ವರಚರಿತವೂ ನಮಗೆ ದೊರೆತಿಲ್ಲ. 
ಈ ಕವಿಯ ವಿಷಯವಾಗಿ ಇವನ ಗ್ರಂಥಗಳಿಂದ ಈ ಸಂಗತಿಗಳು 
ತಿಳಿಯುತ್ತವೆ. 
ಈತನು: ಜೈನಕವಿ; ಬೆಳುಗರಿ ನಾಡಿನಲ್ಲಿರುವ ಬೆಳುಗಲಿ ಐನೂರಿ 
ನಲ್ಲಿಯ ಜಂಬುಖಂಡಿ ಎಸ್ಪತ್ತರಲ್ಲಿ ಶೆ ಶ್ರೇಷ್ಠವಾದ ಮುದುವೊಳಲಲ್ಲಿ ಸೌಮ್ಯ 
ಸಂವತ್ಸ ರದಲ್ಲಿ (೯೪೯) ನು ದನು; ಬಳೆಗಾರಕುಲಕ್ಳೆ ಸೇರಿದವನು. 
ಈತನ. ತಾಯಿ ಅಬ್ಬಲಬ್ಬೆ ; | ಜಿನವಲ್ಲಭೇಂದ್ರ ; ಸಹೋದರರು ದೃಢ 
ಬಾಹು, ರೇಚಣ, "ಮಾರಯ್ಯ ; ಹೆಂಡತಿಯರು ಜಕ್ಸಿ, ಶಾಂತಿ; ಮಗ 
ರಾಯ ; ಮಗಳು ಅತ್ತಿಮಬ್ಬೆ. ಇವನ ಗುರು ಅಜಿತಸೇನಾಚಾರ್ಯ 1 ; 
ಸ್ವಾಮಿ ಚಾವುಂಡರಾಯ. ಇವನಿಗೆ ತೈಲಸನು (೯೭೩-೯೯೭) ಕನಿ 
ಚಕ್ರವರ್ತಿಯೆಂಬ ಬಿರುದನ್ನು ಕೊಟ್ಟನು. ೩ ಈತನು ಮೊದಲು ಸಾಮಂತ 
1 ಈತನೇ ಚಾವುಂಡರಾಯೆನಿಗೂ ಮೊದಲನೆಯ ನಾಗವರ್ಮನಿಗೂ ಗುರು, 
2 ಪಡೆಯೆಡೆಯ ಕಡೆಯ ಬಡನರ್‌ | ಕುಡೆ ಪಡೆದನೊ ಚಕ್ರವರ್ತಿಯೊಳ್‌ 
ತ್ನೈಲಪನೊಳ್‌ | 
ಪಡೆದಂ ಮಹಿಮೋನ್ಸತಿಯಂ 1 ಪಡೆದಂ ಕನಿಚಕ್ರವರ್ತಿವೆಸರಂ ರನ್ನಂ 
ಜನ್ಮನೂ ಈಯಂಶನನ್ನು ಹೇಳಿದ್ದಾನೆ. ಜನ್ನನ ಚರಿತೆಯನ್ನು ನೋಡಿ. 


೮ ಗದಾಯುದ್ದ ನಾಟಕಂ 


ರಲ್ಲಿಯೂ ಮಂಡಲೇಶ್ವರರಲ್ಲಿಯೂ ಇದ್ದು ಬಳಿಕ ಸತ್ಯಾಶ್ರಯನಲ್ಲಿ (೯೯೭- 
೧೦೦೯) “ಉದೆಯಸೆರಂಸರೆಯ”ನ್ನು ಹೊಂದಿದನು; ಕನಕ ದಂಡ, ಚಾಮರ, 
ಆನೆ,ಭತ್ರ ಮೊದಲಾದ ಬಿರುದುಗಳನ್ನು ಪಡೆದಿದ್ದನು. ಅಜಿತಪುರಾಣವನ್ನು 
ಶಕ ೯೧೫ನೆಯ ವಿಜಯವರ್ಷದಲ್ಲಿ- ಎಂದರೆ ಕ್ರಿ.ಶ. ೯೯೩ರಲ್ಲಿ- -ಬರೆದನು. 

ಈತನಿಗೆ ಕವಿರತ್ನ, ಅಭಿನವಕವಿಚಕ್ರವರ್ತಿ, ಕವಿಕುಂಜರಾಂಕುಶ್ಕ 


ಕನಿಚಕ್ರೆನರ್ತಿ, ಉಭಯಕವಿ ಎಂಬ ಬಿರುದುಗಳುಂಟು. ಅಲ್ಲದೆ. - 


ಕವಿಮುಖಚಂದ್ರಂ ಕನಿಚ। ಕ್ರವರ್ತಿ ಕನಿರಾಜಶೇಖರೆಂ ಕೆನಿರಾಜಂ | 
ಕನಿಜನಚೂಡಾರತ್ತಂ।| ಕೆಪಿತಿಲಕೆಂ ಕವಿಚತುರ್ಮುಖಂ ಕವಿರತ್ತಂ Il 


ಎಂಬ ಪದ್ಯದಲ್ಲಿ ಇತರ ಬಿರುಡುಗಳನ್ನೂ ಹೇಳಿಕೊಂಡಿದ್ದಾನೆ. 
ಈತನು ತನಗೆ ಹಿಂದೆ ಇದ್ದ ಕನಿಗಳಲ್ಲಿ ಸಂಸನನ್ನೂ ಹೊನ್ನನನ್ನೂ 
ಹೊಗಳಿ ಅವರ ವಿಷಯವಾಗಿಯೂ ತನ್ನ ವಿಷಯವಾಗಿಯೂ ಹೀಗೆ ಬರೆ 
ದಿದ್ದಾನೆ..-ಪಂಪಥಿಂದ "ವಾಗ್ವಿ ಭವೋನ್ನತಿ ನೆಗಟ್ಟುದು” "ಅವನ ಗುಣ 
ದೊಳಗೆಸೆದಿರ್ದ? ಉಭಯ ಕವಿಚಕ್ರವರ್ತಿಗೂ (ಹೊನ್ನ) ಅಭಿನವಕವಿ 
ಚಕ್ರವರ್ತಿಗೂ (ತಾನು) ಸಮಾನರುಂಟೀ ? ಕವಿಗಳಲ್ಲಿ ಕನಿತಾಗುಣಾರ್ಣವ 
(ಸಂಸ), ಕವಿರತ್ನ, ಇವರಿಬ್ಬರೇ ಪುಣ್ಯವಂತರು ; ಇವರಿಬ್ಬರೇ ಕೃ ಶಾರ್ಥರು. 
ಆದಿಪುರಾಣವನ್ನು ರಚಿಸಿದ:ದರಿಂದ ಪಂಪನು ದ್ವಿಜನಂಶಧ್ವ ಜವಾದನು. 
ಅಜಿತಪುರಾಣನನ್ನು ರಚಿಸಿದುದರಿಂದ ರನ್ನನು ವೈ ಶ್ಯುವಂಶದ್ವ ಜವಾದನು. 
ಹಿಂದೆ ಸಂಸನೂ ಪೊನ್ನನೂ ರಟ್ಟರಾಜ್ಯದಲ್ಲಿ ಪ್ರಖ್ಯಾತರಾದರು ; ಉಭಯ 
ಕವಿಯಾದ ಕನಿರತ್ನನು ಜಾಳುಕ್ಯರಾಜ್ಯದಲ್ಲಿ ಪ್ರಖ್ಯಾತನಾದನು. 
(ಕನಿಚರಿತ್ಕೆ ಸಂಪುಟ ೧, ಪುಟ ೬೨-೬೩) 


ಸಂಪ.ರನ್ನ 


ರನ್ನನು "ಗದಾಯುದ್ಧ? ದ ಕಟ್ಟಡವನ್ನು "ಸಂಪ ಭಾರತ'ದ ಹದಿ 
ಮೂರನೆಯ ಆಶ್ವಾಸದ* ತಳಹದಿಯ ಮೇಲೆಯೇ ಕಟ್ಟಿದ್ದಾನೆಂದು ಹೇಳು 
ವುದಕ್ಕೆ ಪ್ರಬಲವಾದ ಕಾರಣಗಳುಂಟು, «ಮಹಾಭಾರತದ ಕಥೆಗೂ «ಪಂಪ 
ಭಾರತ'ದ ಕಥೆಗೂ ಅನೇಕ ವ್ಯತ್ಯಾಸಗಳಿವೆ, ಹಾಗೆ ವ್ಯತ್ಯಾಸವಿರುವ ಕಡೆ 


೫ «ಗದಾಯುದ ?ದ ಕೊನೆಯ ಆಶಾ ಸಕ್ಕೂ " ಪಂಪಭಾರತ ?ದೆ ಹದಿನಾಲ 


ಕೌ ವೆ 
ನೆಯ ಆಶ್ವಾಸಕ್ಕೂ ಸಂಬಂಧವಿದೆ; ಆದಕೆ ಇದು ಮುಖ್ಯವಲ್ಲ. ಳೆ 


ಕೆಪಿಕಾವ್ಯ ಪ್ರಶಸ್ತಿ ೯ 
ಯಲ್ಲೆಲ್ಲಾ ರನ್ನ ನು ಸಾಧಾರಣವಾಗಿ ಪಂಪನ ದಾರಿಯಲ್ಲೇ ಹೋಗಿದ್ದಾನೆ. 
"ಗದಾಯುದ್ಧ ದ ಕಥಾಭಾಗವು ಸ ಸ್ವಲ್ಪ ; ಅದರಲ್ಲಿ ಮುಕ್ಕಾಲುಪಾಲೆಲ್ಲಾ 
"ಮಹಾಭಾರತದಲ್ಲಿ ಇಲ್ಲವೆಂದೇ ಹೇಳಬೇಕು. "ಗದಾಯುದ್ಧ 'ದಲ್ಲಿ ಬರುವ 
ಹೈದಯ ವಿದಾ ್ರಾವಕವಾದ ಪ ಪ್ರಲಾಸಗಳಿಗೂ ಸ್ವಾರಸ್ಥ ವುಳ್ಳ ಸನ್ನಿ ವೇಶಗಳಿಗೂ 
ಸೂಚನೆಯನ್ನು ನಾವು "ಸ ಷ್ಟ ಭಾರತ'ದ ಜು ಜಬ ಆಶ್ವಾಸದಲ್ಲಿಯೇ 
ಕಾಣುವುದು. 


ಗದಾಯುದ್ಧದಲ್ಲಿ ರಸ ನತ್ತಾ ದ ep ಭಾಗಗಳಿಗೆ ಸಂಸನು ಕಾರಣ 
ವಾಗಿರುವಂತೆ ಈ ಭಾಗಕ್ಕೂ ಕಾರಣವಾಗಿದ್ದ ರೂ ಇಲ್ಲಿ ರನ್ನನ ಕೈವಾಡವೇ 
ಹೆಚ್ಚಾ ಗಿದೆ. ಅಲ್ಲದೆ, ಮತ್ತೊ ಬ್ಬರು ಸಂಪಾದಿಸಿಟ್ಟ 'ವಸ ಸು ವಿನ ಬೆರೆಯನ್ನು 
ಗ್ರ ಹಿನ ಅದನ್ನು ಸದುನಯೋಗನಡಿಸಿ ಅಭಿವೃ ದ್ಧ ಸಡಿಸಿಕೊಳ್ಳು ವುದಕ್ಕೂ 
ಜಾಡು ಸ ಸಾಮರ್ಥ್ಯಬೇಕು; ಹಾಗಲ್ಲದಿದ್ದರೆ ಸ ಂಸನನ್ನು ಓದಿದ ಕನಿಗಳೆಲ್ಲರೂ 
ರನ ರಾಗಬೇಕಾಗಿತ್ತು. 


ರನ್ನನು ಪಂಪನನ್ನು ಹಿಂಬಾಲಿಸಿರುವನೆಂದು ಎಲ್ಲರೂ ಒಪ್ಪಿ ಕೊಳ್ಳ ಲೇ 
ಬೇಕು. ಒಪ್ಪಿಕೊಂಡರೆ ಏನು ಹಾನಿ? «ಸ ಸಾರ ದಿಂದ ರನ ನು 
ತೆಗೆದುಕೊಂಡಿರಟಹುದಾದ ಅಂಶವು ಎಷ್ಟೆಂದು ಲೆಕ್ಕಮಾಡಿದರೆ ಸಾ 
ಹೆದಿನ್ಸೆದು ಪದ್ಯಗಳಿಗೂ ಐದು ವಚನ ಖಂಡಗಳಿಗೂ ಹೆಚ್ಚುಗಲಾರದು. 
ವಚನಗಳನ್ನು ಬಿಟ್ಟ ಎಣಿಸಿದರೆ ಸುಮಾರು ೫೮೫ ಸದ್ಯಗಳಿರುವ “ಗದಾ 
ಯುದ್ಧದಲ್ಲಿ" ಎಲ್ಲಿಯೋ ಇಸ್ಪತ್ತು ಇಪ್ಪತ್ತೈದು ಗದ್ಯ ಪದ್ಯಗಳಿಗೆ ಆಕರವು 
ಹೆರರ ಗ ಗ್ರಂಥಗಳಲ್ಲಿ ಸಿಕ್ಕಿದ ಜ್‌ ತ್ರಕ್ಸೆ ಗ ೈ'ವೆಲ್ಲಕ್ಕೂ ಅಸವಾದವು 
ತಟ್ಟದಂತಾಗುವುದೆ ? ರೆದರ ಕವಿತೆಯ ಸನಿಯೆಲ್ಲ ಹುಳಿಯಾಗಿ ಹೋಗುವುದೆ? 
ಈ "ಇನ್ನ ತ್ತು ಇಸ್ಪತ್ತೆ ಸದು ಪದ್ಯ ವಚನಗಳ ಮೇಲೆಯೇ ರನ್ನನ ಕೀರ್ತಿ 
ಸ್ತಂಭವು ನಾತಿಜೆಡು ? ? ಇದೆಲ್ಲವನ್ನೂ ತೆಗೆದು ಹಾಕಿದರೂ "ಗದಾಯುದ್ಧ 'ವ್ರ, 
ವೊದಲಿನಷ್ಟೆ ( ಚೆನ್ನಾ, ಗಿ ಬೆಳಗುವುದಿಲ್ಲವೆ? 
ಈ LE “ಗದಾಯುದ 'ವೊಂದಕ್ಕೇ ತಗುಲುವುದಿಲ್ಲ. 
ರನ್ನನನ್ನು ಕೃತಿಜೋರನೆಂದು ಕರೆದರೆ ಸಂಪನಿಗೂ ಅದೇ ಹೆಸರಿಡಬೇಕಾಗು 
ತ್ತದೆ. (ಕನ್ನ ಕನಿ ಪ್ರಶಸ್ತಿ, ಪುಟಗಳು ೮೪೨೩೩, ೯೧೯೨) 


2 


೧೦ ಗದಾಯುದ್ಧ ನಾಟಕಂ 


ಗದಾಯುದ್ಧದ ನಾಯಕರು 


ಗದಾಯುದ್ದ ಕಾವ್ಯದಲ್ಲಿ ದುರ್ಯೋಧನನ ಚರಿತ್ರವ್ರು ಎಷ್ಟು ಮಟ್ಟಿಗೆ 
ಒಡಮೂಡಿದೆಯೋ ಅಷ್ಟು ಮಟ್ಟಿ ಗೆ ಭೀಮಸೇನ ಚರಿತ್ರವು ಒಡಸೂಡಿಲ್ಲ. 
ಭೀಮನು ಯುಕ್ತಾ ಯುಕ್ತ “ಿಚಾರವನ್ನು ಬದಿಗಿರಿಸಿ ಸಾಹಸವನ್ನು 
ಮಾಡುವ ಆವೇಶದ ಮೂರ್ತಿಯೆಂದು ಮಾತ್ರ 'ತೋರುವಂತಾಗಿದೆ. ಭೀಮ 
ಸೇ ನನ ಇತರ ಉದಾತ್ತಗುಣಗಳನ್ನು ಚಿತ್ರಿಸುವುದಕ್ಕೆ ಕವಿಗೆ ತಕ್ಕ ಸಂದರ್ಭ 
ಗಳೇ ದೊರೆತಿಲ್ಲ. ದುರ್ಯೋಧನನ ಚರಿತ್ರೆಯನ್ನು ಕನಿಯು ಬಲು ಸೊಗ 
ಸಾಗಿ ಚಿತ್ರಿಸಿರುವನು. ಉದಾತ್ಮಮಾನವೋಚಿತವಾದ ಆತನ ಹಲವು 
ಗುಣಗಳನ್ನು ಕವಿಯು ಮೆಚ್ಚಿ ಹೊಗಳಿರುವನು. ಜಯಲಕ್ಷ್ಮಿ ಯು ಭೀಮ 
ಸೇನನ ಕೊರಳಲ್ಲಿ ಮಾಲೆಯನ್ನು ಹಾಕಿದ್ದರೂ ದುರ್ಯೋಧನನ 
ಉದಾತ್ತ ತೆಯನ್ನು. ನಮ್ಮ ಕಣ್ಣೆ ದುರಿಗೆ ತೋರ್ಪಡಿಸಿ ಆತನಿಗೆ ಸೋಲು ಬಾರ 
ದಿದ್ದರೆ ಒಳಿತಾಗುತ್ತಿ, ತೆ ತಿಂದೂ. ಸೋಲು ಬಂದರೂ ನೆಲದ ಮೇಲೆ ಹೊರ 
ಛಾಡುತ್ತ ವೈರಿಯಿಂಡ ಒದೆಯಿಸಿಕೊಂಡು ಪ್ರಾಣಬಿಡುವ ದುರ್ದಶೆಯು 
ಬರಬಾರದಾಗಿತ್ತೆಂದೂ ಎನಿಸುವಂತೆ ನಮ್ಮ ಸಹಾನುಭೂತಿಯನ್ನು ಕವಿಯು 
ದುರ್ಯೋಧನನ ಕಡೆಗೆ ಎಳೆದಿರುವನು. ಈ ಕಾವ್ಯದಲ್ಲಿ ಭೀಮಸೇನನು 
ಕೇವಲ ಧೀರೋದ್ಧತ ನಾಯಕನೇ ಎಂದು ಮೊದಲಿಂದ ಕೊನೆಯವರೆಗೂ 
ತೋರುತ್ತಿದೆ. ಆದರೆ ದುರ್ಯೋಧನನು ನಡುನಡುವೆ ಧೀರೋದ್ಧ ತತೆಯ 
ಗಡಿಯನ್ನು ದಾಟ ಧೀರೋದಾತ್ಮನಂತೆ ತೋರುತ್ತಾನೆ. ಧೀರೋದಾತ್ಮತೆಯು 
ಸ್ಪಷ್ಟವಾಗಿ ಒಡಮೂಡದಿದ್ದರೂ ಆತನು ಧೀರೋದಾತ್ಮ ಕಲ ))ನೆಂಡೆನಿಸುವಂತೆ 
NA ಆತನ ಚರಿತ ತ್ರವನ್ನು ಚಿತ್ರಿಸಿರುವನೆಂಬ ನಿಸಯದಲ್ಲಿ ಸಂಶಯವಿಲ್ಲ. 


ಒಟ್ಟಿನಲ್ಲಿ ಕಾವ್ಯಲಕ್ಷಣದಿಂದ, ಸಂವಿಧಾನರೀತಿಯಿಂದ, ವ್ಯಕ್ತಿ 
ಪ್ರಾಧಾನ್ಯದಿಂದ, ರಸಪೋಷಕತ್ವ ದಿಂಚ ಕೌರನನೇ ಮೇಲೆ ಯಾಗಿರುವನು. 
ಮೇಲಾಗಿ, ಸೇ ನಮ್ಮ ಅನಗಾಹನೆಯಲ್ಲಿ ಸ ಸಲ್ಪಕಾಲ ಮಾತ್ರವೇ 
ಇರುವನು. ಪೃಸಾ _ವನಾರೂಪವಾದ ದ್ರೌಪದೀ ಭೀಮೆಸೇನರ ಹಿ 
ಕೌರವನು ಸ ಕಾಣದಿರಲು ಧೃತರಾಷ್ಟ್ರ ಗಾಂಧಾರಿಯರ ಬೀಡಿನ 
ಪ್ರವೇಶ, ಪ್ರತಿಜ್ಞಾನಿರ್ವಹಣೋತ್ಸು ಕತೆಯನ್ನು ವ್ಯಕ್ತ ಗೊಳಿಸುವ ವೀರೋ 
ಕ್ರಿಗಳು, ವೈಶಂಪಾಯನ ಸರೋವರದ ಸಂಮುಖದಲ್ಲಿ ಕೌರವನ ಮೂಡದಲೆ, 


Mae 1. RAAT ad is 


ಕವಿಕಾನ ಸ್ರ ಶಸ್ತಿ ೧೧ 


ಎಲ್ಲವನ್ನೂ ಕೊನೆಗಾಣಿಸುವ ಗದಾಯುದ್ಧ ಈ ಪ್ರಸಂಗಗಳಲ್ಲಿ ಮಾತ್ರ 
ಭೀಮನನ್ನು ನಾನು ನೋಡುವೆವು. 

ದುರ್ಯೋಧನನಾದಕೊ ಮೊದಲಿಂದ ಕೊನೆಯವರೆಗೂ ನಮ್ಮ ಲಕ್ಷ್ಯ | 
ದಲ್ಲಿ ನಟ್ಟು ವ್ಯಕ್ತಿ ವೈಶಿಷ್ಟ್ಯ ಸಿದಿಂದ ನಮ್ಮ ಆತಿ ಮ್ವಯತೆಯನ್ನು ತ್ತ 
ರುವನು. ul ಉದಾತ ತ 3ಯನ್ನು ಕಂಡ ಗ ತ ಕ್ರಮ 
ದಿಂದ ನಿರೂಪಿಸಲ್ಪಬ್ಟಿರುವ ಮುಳಿಸಿಂ ನಂಜಿಕ್ಕಿ ಕೊಂದ? ಇತ್ಯಾದಿ 
ದುರ್ನಯಗಳನ್ನು ಮರೆಯುವೆವು. ಕೌರವನು ಮಡಿದ ಮೇಲೆ ವೇಣೀ 
ಸಂಹಾರ, ಶೃಂಗಾರ ಪೋಷಕವಾದ ಭೀಮ ಕೃತ ದ್ರೌಪದೀ ಸೌಂದರ್ಯ 
ವರ್ಣನೆ, ದ್ರೌಸದೀ ಭೀಮಸೇನರ ಸಟ್ಟಾ ಭಿಷೇಕ, ತ ಗೆ ಅಭ್ಯು 
ದಯಗಳು ಸವ! ನಾವು ಮಾತ್ರ ಕಿ ಪ್ರಸಂಗಗಳಲ್ಲಿ ಸೇರಲಾಕೆವು. 
ಕೌರನನ ಊರುಭಂಗ ಮಕುಟಭಂಗಗಳಿಂದ ದುಃಖಗೊಂಡ ನಾನೆ ಭೀಮನ 
ಪಟ್ಟವನ್ನು ಹೇಗೆ ತಾನೇ ನೋಡಬಣ್ಣೆನು ? ತೊಡೆ ಮುರಿದು ಕಿರೀಟನನ್ನೊ 
ದೆದ ಭೀಮನು ಕ್ರೋಧವನ್ನು ಕಾರುತ್ತ ಹೆಕ್ಕಳಿಸಿ ಕೌರವನ ಇರವನ್ನು 
ದ್ರೌಪದಿಗೆ ತೋರಿಸುತ್ತಿರಲು (೮-೪೫) ಸಹನೆಯ ಕಟ್ಟು ಮುರಿದು, 
ದುಃಖದ ಮೇರೆ ಮಾರಲು, ಬಲದೇವನು ದ್ವಾರಾನತಿಗೆ ಹೋದಂತೆ ನಾವೂ 
ಎಲ್ಲಿಯೋ ಹೋಗಿಬಿಡುವೆನು. ಮುಂದೆ ಏನು ನಡೆಯುವುದೆಂದು ತಿಳಿಯಲು 
ಕುತೂಹಲವು ಕೂಡ ಇರುವುದಿಲ್ಲ. (ರನ್ನಕವಿ ಪ್ರಶಸ್ತಿ, ಪುಟಗಳು ೧೧೬, 
೧೩೩-೪) 


ಗದಾಯುದ್ಧವು ರುದ್ರೆನಾಟಕ 


ಭಾರತದಲ್ಲಿಲ್ಲದ ಕೆಲವು ಘಟನೆಗಳು ರನ್ನನ ಕಾವ್ಯದಲ್ಲಿ ಕಂಡುಬರೃ 
ತ್ತವೆ. ಅವುಗಳಲ್ಲಿ ಮುಖ್ಯವಾದವುಗಳಾವುವೆಂದರೆ. ದುರ್ಯೋಧನನು ತನ್ನ 
ಅಸಜಯದಿಂದ ಖಿನ ಮನಸ್ಪನಾಗಿ ದ್ರೋಣನನ್ನೂೂ ಅಶ್ವತ್ಥಾ »ಮನನ್ನೂ 
ಹೆಳಿಯುವುದು; ಸಂಜಯನು ಅವರ ಕರ್ತ ವ್ಯಸರಾಯಣತೆಯ ಬನ್ನು ಸ 
ಭೀಮಾರ್ಜುನರ ಸರಾಕ್ರಮವನ್ನು ಹೊಗಳುವುದು ; ಮುನಿ 
ಕೋಪೋದ್ವೀನಿತನಾಗಿ ಕೃಷ್ಣನನ್ನೂ ಭೀಮಾರ್ಜುನರನ್ನೂ ನಿಂದಿಸುವುದು ; 
ದುರ್ಯೋಧನನಿಗೆ ಸಮಾಧಾನ ಹೇಳಿ ಸಂತ್ಸೆಸಲು, ಅವನ. ವ ದ್ಧ ಮಾತಾ 
ಪಿತೃಗಳು ರಣಭೂಮಿಗೆ ಬರುವುದು ; ಪಾಂಡವರೊಡನೆ ಸಂಧಿಮಾಡಿಕೊಳು 
ವಂತೆ ಅವರು ಅವನಿಗೆ ಬೋಧಿಸುವುದು ; ಅನನು ಅದಕ್ಕೆ ಸಮ್ಮತಿಸದೆ ಇರಲು 


೧೨ ಗದಾಯುದ್ಧ ನಾಟಕಂ 


ಭೀಷ್ಮರ ಆಲೋಚನೆಯನ್ನಾದರೂ ಕೇಳಿ, ಮುಂದಣ ಕಾರ್ಯವನ್ನು ನಡೆ 
ಸೆಂದು ಅವರು ಉಪ ಸದೇಶಿಸುವುದು ; ; ದುರ್ಯೋಧನನು ಅದಕ್ಕೆ ಸಮ್ಮ ತಿಸಿ 
ಭೀಷ್ಮ ರೆಡೆಗೆ ಹೊರಡುವುದು ; ದ್ರೋಣ, ಅ ಲಕ್ಷಣ, ದುಶ್ಶಾಸನ 
ಕರ್ಣ ಇವರ ಮೃತದೇಹಗಳನ್ನು ಸೋಡಿ ಅವನು ಸ್ರಲಾಸಿಸುನುದು ; ಸಂಧಿ 
ಮಾಡಿಕೊಳ್ಳು ಮತೆ ಭೀಷ್ಮರು ಮ 'ಬಸಡೇತಿಸಿದೆರೂ ಇವವ ಒಪ್ಪದೆ ಹೋಗು 
ವುದು; ಕೊಸ ನಾನ ಬರುವವರೆಗಾದರೂ ಅವನು ವೈ ಶಂಪಾ 
ಯನ ಸರೋವರದಲ್ಲಿ ಅಡಗಿಕೊಂಡಿರಬೇಕೆಂದು ಅವರು ಬೋಧಿಸಿ ಜಲ 
ಮಂತ್ರವನ್ನು ಉಸದೇಶಿಸುವುದು; ಅ ಶ್ವತ್ಕಾಮನು ಲಕ್ಷ್ಮಿಯನ್ನು ನಿಂದಿಸು 
ವುದು; ಕೊನೆಗೆ ಭೀಮನಿಗೆ ಪಟ್ಟಾ ಭಿಸೇಕವಾಗುವುದು ಇವುಗಳು ಭಾರತ 
ದಲ್ಲಿಲ್ಲದ ಘಟನೆಗಳು. 

ರನ್ನನು ಇವುಗಳನ್ನು ಮನೋಜ್ಞ ವಾಗಿ ಬಣ್ಣಿ ಸಿದ್ದಾನೆ. ಈ ಬದಲಾ 
ವಣೆಗಳ ಪರಿಣಾನವೆಂಥದು? ಗದಾಯುದ್ಧದ ದುರ್ಯೋಧನನು ಷೇಕ್ಸ್‌ 
ಪಿಯರ” ಮಹಾಕವಿಯ ವಿಷಾದಾಂತ ನಾಟಕಗಳ ನಾಯಕನನ್ನು ಸ್ವಲ್ಪ 
ಮಟ್ಟಿಗೆ ಹೋಲುವಂತೆ ಮಾಡುನ ಉದ್ದೇಶದಿಂದ ಕಥೆಯ ಸಂವಿಧಾನವು 
ನಾಟಕ ಲೇಖಕರಲ್ಲಿ ಅಗ್ಗ ಳೆಯನಾದ ಷೇಕ್ಸ್‌ ನಿಯರ್‌ ಮಹಾಕವಿಯು ಬರೆ 
ದಿರುವ ವಿಷಾದಾಂತ ನಾಟಕಗಳ ಸಂವಿಧಾನವನ್ನು ಹೋಲುವಂತೆ ಮಾಡಿರು 
ವುಡೀ ಆ ಬದಲಾವಣೆಗಳ ಫಲ. 


"ಗದಾಯುದ್ಧ?ವು ಚಂಪೂ ಕಾವ್ಯವಾದರೂ ಅದೊಂದು ಮಹಾ 
ದುಃಖಾಂತ ನಾಟಕ, ಅದರ ಕೊನೆಯ ಅಂಕದ ಕೊನೆಯ ದೃಶ್ಯವೇ 
ಕೌರವನ  ಮೈಮೆಮಯವಾದ ಮರಣ. ಕನಿಕುಲತಿರೋಮಣಿಯು 
ನಮ್ಮನ್ನು ಕಾಲದೇಶಾತೀತರನ್ನಾಗಿ ಮಾಡಿ ಕಲ್ಪನಾರಾಜ್ಯದ ಸ್ವಪ್ಟ 
ಮಾರ್ಗದಿಂದ ವೈಶಂಪಾಯನ ಸರೋವರದ ತೀರಣಿಡೆಗೆ ತೇಲಿಸಿಕೊಂಡು 
ಹೋಗಿ ಸಿಲ್ಲಿಸುವನು. ಕಣ್ಣೆರೆದು ನೋಡಿದರೆ ಶತಮಾನಗಳ ಹಿಂದಿನ ನೀಲ 
ಗಗನ | ಶತಮಾನಗಳ ಹಿಂದಿನ ಸವಿತ್ರತಮ ರಮಣೇಯ ವಾತಾವರಣ | 
ವನಾವೃತವಾದ ಬಂಧುರ ವೈಶಂಪಾಯನ ಕಮಲಾಕರ | ಪಶ್ಚಿಮ 
ಗಗನಾಂಗಣದಲ್ಲಿ ಮುಳುಗುವ ರನಿಯು ವ್ಯಸನ ಸೂಚಕವಾದರೂ ಅತಿ 
ಪ್ರಕಾಶವಾದ ಸಂಜೆಗೆಂಸನ್ನು ಬೀರುತ್ತಿರುವನು. ದ್ವಾಪರಯುಗದ ಶಾಂತಿ 


ಕನಿಕಾನ್ಶ ಪ ಸ್ರಶಸ್ತಿ ೧ನ 


ಯುಕ್ತವಾದ ಸಂಧ್ಯಾಕಾಲ! ಸಾಮಾನ್ಯವಾಗಿ ಸಾಯಂಕಾಲವು ಮೌನ 
ವ ವ್ರತಾಚಾರಿಯಾದರೂ ಇಂದು ವೈಶಂಪಾಯನ ಕೊಳದ ತೀರದಲ್ಲಿ ಎಂದೂ 

ಎಲ್ಲಿ ಲಿಯೂ ಇರದ ಅತಿಶಯ ನೀರನಲ. ಮಸಣ ವೌೌನವೆಂದರೂ ಎನ್ನ 
ಬಹುದು. ಇದೇನು ಕೊಳದ ನೀರು ಬಗ | ಡವಾಗಿದೆ! ಪ್ರತಿದಿನವೂ ಸರಸ್ಸಿ ನಲ್ಲಿ 
ಕಲಕಲರವವನು )ಿಂಟುಮಾಡುತ್ತಿ, ದ್ದ ಜಲಸಕ್ಷಿಗಳು ಒಂದಾದರೂ ಜತ್ತಿ 
ದಿಲ್ಲ! ಒಂದರ iE ದನಿಯಾದರೂ ಕೇಳ ಬರುವುದಿಲ್ಲ ! ಎಲ್ಲೆಲ್ಲಿಯೂ 
ಗಭೀರ ನಿಃಶಬ್ದತೆ! ಇದೇನು ಸರಸ್ತಟದ ಕೋಮಲವಾದ ಗಿಡಬಳ್ಳಿ ಗಳು 
ಮುರಿದುಬಿದ್ದಿ ಪೆ! ಕಾಡು ಕೋಣಗಳ ಹೋರಾಟನೆನ ಲಾಗುವುದಿಲ್ಲ; 
ಏಕೆಂದರೆ ಗೊರಸಿನ ಗುರುತಿಲ್ಲ. ತೀರದ ಹಸುರಿನ ಹಾಗು ಯಾವುದೋ 
ಘಾತದಿಂದ ಬಾಡಿ ಸೊರಗಿದಂತಿನೆ. ನೋಟಕನು ಉತ್ತೆರಕ್ಷಣದಲ್ಲಿಯೇ 
ಮನುಷ್ಯರ ಪಾದಗಳ ಗುರುತನ್ನೂ, ಹಸುರಿಗೆ ಅರುಣತೆಯನ್ನು ಕೊಡುವ 
ಶೋಣಿತವನ್ನೂ ಕಂಡು ಚಮಕಿತೆನಾಗುವನು. ಇದಾವನು | ತೀರದ ಒಂದು 
ಕಡೆಯಲ್ಲಿ ಜೆ ಕಿರೀಟಭಗಿತನಾಗಿ ಬಿದ್ದು ಕಡೆಯುಸಿರೆಳೆಯು 
ತಿ ತ್ರಿ ರುವನು. ಅವನೇ ಕೌರವ ಮಹಾನುಭಾವನು; ಅವನೇ ಕುರುಕುಲ ಚಕ್ರ 
ವರ್ತಿಯು! ಕವಿಪುಂಗವ ಆರ್ಯ ರನ್ನನು ನಮ್ಮ ನು ಸ್ತಿ ಸ್ವಲ್ಪ ಜ್‌ 
ಅಲ್ಲಿಗೆ ಕೊಂಡೊಯ್ದಿ ದ್ದರೆ ಕುರುನ್ಸ ಪ್ತ ಈ ದುರ್ಗತಿಯು ನಮಗೆ 
ವಿಸ್ಮ ಯಕಾರಿಯಾಗುತ್ತಿ ರಲೆ (ಇಲ್ಲ, 


ದ್ಬವ ಸಂಕಲ್ಪವನ್ನು 4೬ ? ವೈಶಂಪಾಯನ ಸರೋವರ 
ದಲ್ಲಿ ಕುರುಕುಲ ಸ್ಟ್ರಾ ಫೋ ಅಡಗಿರುವುದು 33 ತೈಯಾಗಿ ಹೋಯಿತು. 
ಯಾವ ಭೀಮನನ್ನು 'ಸಡುಕಿಕೊಂಡು ತಾನೇ ಮೊದಲು ಹೊರಟದ ನೋ 
ಆ ಭೀಮನು ಹೊರೆಗೆ ನಿಂತು ಜರೆಯುತ್ತಿದ್ದ ರೆ ಗುರು ವಚನ ನಿರ್ಬಂಧ 
ದಿಂದ ಒಳಗೆ ಸಿಕ್ಕಿ ಕ್ರೋಧಾವೇಶ ಸ ಸೌಪೂರ್ಣನಾಗಿ “ನೀರೊಳೆಗಿರ್ದುಂ 
ಬೆಮರ್ತನುರಗಸತಾಕಂ.? ಸ್ಟೆರಣೆಯ ಮೇರೆಯು ಮುಟ್ಟಿ ದ್ಹಾಯಿತು. 
ಅಭಿಮಾನಧನನಾದ ದುಕ್ಕ್ಯೋಧನನು ಒರಟು ಭೀನುನ ಮೂದಲಿಕೆಯನ್ನು 
ಸ್ಟೆರಿಸಿಕೊಂಡು ಒಳಗಿರುವುದುಂಟಿ? ಕ್ಸಾತ್ರತೇಜಸ್ಸಿನ ಕಾಂತಿಮೂರ್ತಿಯು 
ರಣಹೇಡಿಯಂತೆ ಸಲಿಲಾಶ್ರಯದಲ್ಲಿ ಸನಿಲ್ಲುವುದುಂಟಿ? ಗುರು ವಚನ ಪಾಲ 
ನಾರ್ಥವಾಗಿ ಆಗ ಸರೋವರವನ್ನು ಪ್ರನೇಶಿಸಿದ್ದಾಯಿತು. ಕ್ಪಾತ್ರಧರ್ಮ 


೧೪ : ಗದಾಯುದ್ದೆ ನಾಟಿಕೆಂ 


ಪಾಲನಾರ್ಥವಾಗಿ ಈಗ ಸರೋವರವನ್ನು ಬಿಟ್ಟು ಬಂದಾಯಿತು. ಸಂಪ 
ಮಹಾಕವಿಯು ಈ ಸಂದರ್ಭದಲ್ಲಿ ಹೇಳಿರುವಂತೆ “ಕರಿಕಳಭ ಗರ್ಜನೆ 
ಗೇಳ್ತ ಮೃಗರಾಜನಂತೆ ರಾಜರಾಜಂ ಸ್ಫೆರಿಸಿದೆ ಚಿತಸ ತ್ರಸ್ಟಲನೆಯಾಗೆ ಜಳ 
ಸ್ಪಂಭನುಂತ್ರ ಮೆಲ್ಲಂ ಮಾಯಾಮಂತ್ರಮಾಗೆ” ಗದಾದಂಡನನ್ನು ಭುಜಾ 
ದಂಡೆದಲ್ಲಿ ಸೇರಿಸಿಕೊಂಡು ಆ "ಲಜ್ಜಾ ಕರವನ್ನು ಬಿಟ್ಟು ಹೊರಕ್ಕೆ 
ಬಂದನು. : ಗದಾಯುದ್ಧನ ವು ಅನಿವಾರ್ಯವೇ ಲ ನಿವ ಸಂಕಲ್ಪವು 
ಈಡೇರಿತು. ಇಲ್ಲಿನ ಸನ್ನಿ ವೇಶವೆಲ್ಲ ದುರಂತಚ್ಲಾ ಯೆಯಿಂದ ಕೃಷ್ಣವರ್ಣ 
ವಾಗಿದೆ. ಈ ಕೃಷ್ಣ ವರ್ಣದ ಛಾಯೆಯಲ್ಲಿ ದುರ್ಯೋಧನನೊಬ್ಬ ನು 
ತೌರ್ಯಕೇಜಃಪುಜನಾಗಿ ಬೆಳಗುತ್ತಿರುವನು. ಈ ತೇಜಃಪುಂಜನನ್ನು 
ಸುತ್ತಲಿನ ಗಾಢ ನೀಲಚ್ಛಾಯೆಯು ಶಾಚಿಯ ಕೀರಲು ನಗುವನ್ನು ಬೀರಿ 
ನುಂಗುತ್ತಿದೆ. ಧೆರ್ಮದೇವತೆಯು ಅಧರ್ಮದ ಕಪ್ಪು ಮುಸುಕನ್ನು ಹಾಕಿ 
ಕೊಂಡು ಅಧರ್ಮದೇವತೆಯ ಪಕ್ಕದಲ್ಲಿ ಆ ಗುಂಪಿನಲ್ಲೇ ಸೇರಿದ್ದಾಳೆ. ರಾಜ್ಯ 
ಲಕ್ಷಿ ಕ್ಸ್ಮಿಯು ಜು ಅತಃ ಪುರದ ಹೊರಬಾಗಿಲಿನ ಹೊಸಿ ಸಿಲಿನ 
ಮೀಲೆ ನಿಂತು ಚೆಂಚಲ ಸ್ಟಿಯಿಂದ ತ ರಣಭೂನಿಯನ್ನು ನೊಡುತ್ತಿ 
ದ್ಹಾಳೆ. ಪ್ರಾ ಸ ಸ ಸ್ವಲ್ಪವೂ ಅಚ್ಚ ಳಿಯದೆ ಸರನೇಶ್ವ ರನ ಸಂಚ 
ಮುಖಗಳಂತೆ ನಿಂತಿರುವ i ಎದುರಿನಲ್ಲಿ ಅನುಜಕತವನ್ನು 
ಕಳೆನುಕೊಂಡು ರೌದ್ರಾನೇಶದಿಂದ I ಭೀಮಂ ತೊಡದ 
ಬರ್ಕೆ ಮೇಣ್‌ ಬನ್ನ ಸ ಎಲ್ಲರನ್ನೂ ಯುದ್ಧ ಕ್ಕೆ ಕರೆಯುತ್ತಿರುವ 
ಸಾಹಸಮಲ್ಲ ಏಕಾಂಗವೀರ ದುರ್ಯೋಧನನು; ಆ ಕಾಲಕ್ಕೆ ಜಂಗಮ 
ಹಿಮಾಚಲಮೆ ಬರ್ಪಂತೆ ಬಂದ ಬಲರಾಮನು; ನಿರೀಕ್ಷಿತನಾದ ಬಲ 
ರಾಮನು ಬಂದನು, ಈಗಲಾದರೂ ದೈ ವಬಲಕ್ಕೆ ತಿರಸ್ಟಾರವಾದೀತೆ ಎಂಬ 
ನಮ್ಮ ನಿರೀಕ್ಷೆ. "ತಮ್ಮನಿಬರೊಂದಾಗಿ ಗೊಂದಣಿಸಿ ನಿಂದ ಪಾಂಡುನಂದನ 
ರುಮಂ ಏಕಾಕಿಗನಾಗಿ ಸಾನಿಯ ದೇಸಿಗನಾಗಿ ನಿಂದ ಕುರುಕುಲಸ್ತಾಮಿ 
ಯುನುಂ' ಎಂಬ ಪ್ರತಿರೋಧದ ಚಿತ್ರ ; ದುರ್ಯೋಧನನ ನಮಸ್ಕಾರ 
ಬಲರಾಮನ ಆತೀರ್ವಾದ ; ಕಡೆಗೆ 


ಡ್‌್‌ ಏಕೆ ಮುನಿಪಿರ್‌ ನಿರ್ದೋಹಿಗಳ್‌ ಪಾಂಡು ನಂ 
ದನರಾನೊಲ್ಲೆ ನೆ ಮುನ್ನಮೆಂತುಮಿನರೊಳ್‌ ಸಂಧಾನಮಂ ಪೇಣಕ್ಕಿ ನೆಂ 
ದೆನೆ ಸತ್ತ ರ್‌ ತನುಜಾನುಜರ್‌ ಪಲಬರುಂ ತದು ಃಖಮಂ ಸೈರಿಸ 
ಲ್ಕೆ ಸಸುರ ಬಂದಪುದೆಂದೊಡಿರ್ಕೆ ಸಗೆನರ್‌ ಸನ ದ್ದ ನಾಗಿರ್ದಪೆಂ॥” 


ಕವಿಕಾವಪ ಶಸ್ತಿ ೧೫ 
ಕಿ ೬ 


ಎಂದು ಯುದ್ಧ ಸನ್ನ ದ್ಧ ಕಾರಣವನ್ನು ದೈವವು ಹೇಳುವಂತೆಯೇ ಸ ಸತ್ಯದಿಂದ 
ನುಡಿದು ಸಾವಿಗೆ ಸಾರ ರೋಷ ತ ತುಂಬಿ ಶೌರ್ಯ ಮೂರ್ತಿ 
ಯಾಗಿ ದುರ್ಯೋಧನನು ನಿಂತಿರುವುದು-ಇವೆಲ್ಲವೂ ಒಂದಕ್ಕೊಂದು ಸಹಾಯ 
ಕವಾಗಿ ದುರಂತ ಸರಿಣಾಮದ ಸರಕಾಷ್ಠದೆಸೆಯನ್ನು ತೋರಿಸುತ್ತವೆ. 
ಮನುಷ್ಯನು ಇಲ್ಲಿಗೆ ನಿಸ್ಸಹಾಯನು. ಯಾರಿದ್ದರೂ ಏನೂ ಮಾಡುವ 
ಹಾಗಿಲ್ಲ. (ರನ್ನ ಕವಿ ಪ್ರಶಸ್ತಿ, ಪುಟಿಗಳು ೧೮೦, ೧೭೧-೨, ೧೮೯-೯೦) 


ಶೈಲಿ 


ರನ್ನನ ಶೈಲಿಯು ವೀರ್ಯವತ್ತಾದ ಶೈಲಿ. ಅಷ್ಟೇ ಬಲವನ್ನು 
ಇನ್ನೊ ದು ಶೈಲಿಯಲ್ಲಿ ನೋಡಲಿಚ್ಛೆ ಸಿದರೆ ನಾವು ಪರೆ ಸಾಹಿತ್ಯಕ್ಕೇ 
ಪ್ರಯಾಣ ಮಾಡಬೇಕು. ನಮ್ಮ ಕವಿಗಳು ಒಬ್ಬಿಬ್ಬರಲ್ಲಿ ಶಬ್ದಾಡಂಬರನ್ರ 
ಯಥೇಚ್ಛವಾಗಿ ದೊರೆಯುತ್ತದೆ. ಆದರೆ ಶಬ್ಧಾ ಡಂಬು ಶಕ್ತಿ ಯಲ್ಲ. ಶಕ್ಕಿಗೆ 
ಕಾರಣಭೂತವಾದ ವಾಗೆ ಭವವ ರನ ನೊಬ್ಬ ಬ್ಬನಿಗೇ ಮಾಸಲಾಗಿಡೆ. ಇತರ 
ಕವಿಗಳು ಇಂಪು, ಮಾಧುರ್ಯ, ಸೌಕುನೂರ್ಯ, ಲಘುಧಾಟಿ ಮೊದಲಾದ 
ಗುಣಗಳನ್ನು ಶ್ಲಾಘೆನೀಯವಾಗಿ ಪ್ರದರ್ಶಿಸಿರುವರು. ಆ ಗುಣಗಳು ರನ್ನ ನಿಗೆ 
ಅನಸ್ಯಕನಿ್ಲ. ದುರ್ಯೋಧನ ಸತ ದುರ್ಯೋಧನ ಛಲ, ದುರ್ಯೋಧನ 
ಪ್ರಲಾಸ ; ಹಾಗೂ ಭೀಮುಕೋಸೆ, ಭೀಮ ಪ್ರತಿಜ್ಞೆ, ಜೀಮಸೇನಾಡಂಬರ.- 
ಇವಕ್ಕೆ ಸಮನ್ವಯವಾದ ಶೈಲಿಗೆ ಲಾಲಿತ್ಯದ ಹಂಬಲೇಕೆ ? ಸ್ಟ ರಬದ್ಧ 
ಮತ್ಸರರ” ಭೀ | ಕರ ಬದ್ಧ ಭು ಕುಟಿ ಘಟತರದ್ದು ತರಟ್ಟಾ॥ ಸುರರದಿಳೆ 
Re ಪಾಟಿಳ | ಪ ಪರುಸೇಕ್ಷಣ'ರೇ ಪಾತ್ರಗಳು! pa ಗಡೆಯಂ ಫಟ್ಟಿಸೆ 
ಪುಟ್ಟಿದ ಕೆಂಡದ ಕಿಡಿ'ಗಳೇ ಪದಗಳು | ಗೆ ನಡುಗಜಿ ಗದೆಯಂ ತಿರುಪುವ 
ಬಿಡಂಗೇ? ಪದಸರಣಿ | "ದಸ್ಸ್‌ರಿದಟ್ಟುಂ ಪೊಟ್ಟಿನೆ | ನೆ 
ದಿಧಿಲ್ಬುಧಿಸ್ನಿನೆ ಗದೆಗಳ್‌ || ಸೊಪ್ಪು ಸೊವಡನಿ ನೈನಂ ಸೂ | ಟ್ರಪ್ಪದೆ? 
"ಮುಡುಸಂ ಬೆನ್ನಂ ಕೊರಲಂ ನೆಡುನೆತ್ತಿಯನೆತ್ತಿ ಪೊಯ್ದತೂರ್ವರ 
ನೊರ್ವರ್‌' ಎನ್ನುವುನೇ ಪದಧಾಟ । ಈ ಶೈಲಿಯ ಸಾಮರ್ಥ್ಯವನ್ನು 
ಬೇರೆಯ ಮಾತುಗಳಿಂದ ವರ್ಣಿಸಲಸಾಧ್ಯ. 
ರನ್ನನ ಶೈಲಿಯು ರೂಸಕ ಕಾವ್ಯಕ್ಕೆ ಅನುಗುಣವಾದ ಶೈಲಿ. (ಕ) 
ಅದರಲ್ಲಿ ಸದಬಾಹುಳ್ಯಕ್ಕೆ ಅವಕಾಶವೇ ಇಲ್ಲ. ಅಭಿಪ್ರಾಯಗಳಿಗೆ ಸಂಗ್ರಹ 
ವಾದ ಬಿಗಿಯಾದ ಸರಿಯಾದ ವಾಣಿಯು ದೊರಕಿದೆ. (ಖ) ಆದ್ಯಂತವಾಗಿ 


೧೬ ಗದಾಯುದ್ಧೆ ನಾಟಕಂ 


ಭಾಷೆಯು ಸಂಭಾಸಣಾರೂಸದಲ್ಲಿಯೇ ಇದೆ. ಭೀಮ. ದ್ರೌಪದಿ, ಕೌರವ 
-ಸಂಜಯ, ಕೌರವ. ಮೃತವೀರರು, ಕೌರವ ಭೀಷ ಭೀಮ. ಕೌರವ, 


ಕೌರವ-ಅಶ್ವತ್ಥಾಮ-ಈ ಹೆಸರುಗಳಿಂದ ಕಾವ್ಯದ ಸನ್ನಿವೇಶಗಳನ್ನು 


ಸೂಚಿಸಬಹುದು. "ಎಂದನಾ ಭೂಸ,' : «ಅರಸಿದಂ ಪವನಸುತ? 
ಇತ್ಯಾದಿ ವರ್ಣನೆಗೆ ಸಹಜವಾದ ಪ್ರಯೋಗಗಳು ರನ್ನನಲ್ಲಿ ಅತಿಕೊಂಚ 
ವಾದುದರಿಂದ ಅವನ ಸದ್ಯಗಳನ್ನು ವ್ಯತ್ಯಾಸವಿಲ್ಲದೆಯೇ ನಾಟಕಕ್ಕೆ ಹಾಕ 
ಬಹುದು. ಆಗಲೇ ಹಾಗೆ ಹಾಕಿ ಪರೀಕ್ಷಿಸಿದ್ದಾ ಗಿದೆಯೆಂಬುದು ಕನ ಡನಾಡಿಗೆ 
ವೇದ್ಯವಾದ ಸಂಗತಿ. (ಗ) ಪಾತ್ರಗಳ 'ನಿಣಾವಗುಣ ಥ್ಸೆ ರ್ಯ ದರ್ಶ ಶೋಕ 
ಚಿತ್ತ ಕ್ಸೋಭೆಗಳ ಆಸ ಮಾತು ಮಾಡುವ ಹಸಗಳದ ವ್ಯಕ್ತ 
ವಾಗುತ್ತ ವೆಯೇ ಹೊರತು ಕವಿಯ ವರ್ಣನೆಯಿಂದಲ್ಲ. ಇದು ರೂಪಕದ 
ಪಾ ಮುಖ್ಯ ಲಕ್ಷಣ. (ಫೆ) ನಾಟಕಕ್ಕೆ ಕ್ರಿಯೆಯೇ ಜೀವ. "ಗದಾ 
ಯುದ್ಧವು ಹೆಸರಿಗೆ ತಕ್ಕಂತೆ ಕ್ರಿಯೆಯಿಂದರೇ ಪರಿಪೂರ್ಣವಾಗಿದೆ. 
(ಚ) ರನ್ನನು ಪ್ರತಿಯೊಂದನ್ನೂ ಎಂದರೆ ಗೂಢ ವಿಷಯವನ್ನೂ 
ಮೂರ್ತಿವತ್ತಾಗಿ ಮಾಡುತ್ತಾ ಕೆ ಅವ್ಯಕ್ತ ವಿಷಯವೆಂದರೆ ಅವನಿಗೆ ಸರಿ 
ಬೀಳದು. ಇದೂ ರೂಪಕದಲ್ಲಿ ವಿಶೇಷವಾಗಿ ಕಾಣಲಾಗುವ ಧರ್ಮ. (ಛ) 
ಅಲ್ಲದೆ ಕಾಷ್ಕಗಳು ಒಂದಕ್ಟೋಂ ೦ದು ಕಿಚ್ಚು ಗೊಟ್ಟ ದುಳ ಸರಿಯನ್ನೆ (ಳಿಸುವಂತೆ 
ಕವಿಯ ಪದಗಳು BRS ಚಡ 'ಓಿಂದನ್ನೊ, ದು ತಗುಲಿ ರಸಪುಸ್ಟಿ 
ಯನ್ನ ಧಿಕಮಾಡುತ್ತವೆ. ಪದಗಳ ಈ ವಿಧದ ಚಾ ತೆ ರೂಪಕಕ್ಕೆ 
oR -(ರೆಸ್ನ ಕವಿಪ್ರ ಶಸ್ತಿ, ಪುಟಗಳು ೨೪೦.೪೧, ೨೫೦. ೫೧) 


ಕನಿಮಾರ್ಗದೊಳೊಖ್ಬಾಣಿಪ 

ಠವಣಿಪ ಕಮ್ಮೆ ಸುನೆಡೆಯೊಳೊಖ್ಬಾ ಣಿಸಲುಂ | 
ಠವಣಿಸಲುಂ ಕಮ್ಮೈಸಲು 

ಮಿವನಂತಾರ್‌ ಬಲ್ಲರೆನಿಸಿದಂ ಕೆಪಿರತ್ವಂ೦॥ 


—(ಅಜಿತಪುರಾಣ, ೧-೮೨) 


Ae 


ಗದಾಯು ದ್ರ ನಾ ಬಕಂ 
೧ನೆಯ ರಂಗಂ 
[ಕೃಷ್ಣಂ, ಭೀಮಂ, ದ್ರೌಪದಿ] 


ಕೃಷ್ಣಂ ಶ್ರೀರಮಣಿಗೆ ನೆಲೆ ತನ್ನಯ 


ಪೇರುರಮಂ ಮಾಬಟತ್ಸಿನೆಂಬ ಬಗೆ ಮಿಗೆ ಸಮರ 
ಪ್ರಾರಂಭಕೆ ಪೂಣ್ಣಿರ್ಪಂ 


ಕರವಕುಲವಿಲಯಕೇತು ಸಾಹಸಭೀಮಂ 


| ಕುರುಭೂಭ್ರದ್ಧ ಲರೂಲತೂಲಪವನಂ ಕೌರವ್ಯಗಂಧೇಭಕೇ 
ಸರಿ ದುಶ್ಶಾಸನರಕ್ತೆರಕ್ತೆ ವದನಂ ದುಕ್ಯೋಧನೋರುಕ್ಷಮಾ 
ಧೆರವಜ್ರಂ ಕುರುರಾಜರತ್ನಮಕುಟೋತ್ಪೂಬಾಂನಿ ು)ಸಂಘಟ್ಟಸಂ 
ಗರನೆ೨ದೆಂದಭಿನರ್ಣಿಸೆಂ ರಣಯಶಶ್ಶ್ರ್ರೀರಾಮನಂ ಭೀಮನಂ 
ದ್ರೌಪದಿ. -ವರ್ಣಿಸು, ವರ್ಣಿಸು. ವೀರ್ಯಮಿಲ್ಲದ ಕಥೆಯೊಳ್‌ ವರ್ಣ 
ನೆಯುಂ ವೇಡಾ ? 
ಕೃಷ್ಣಂ ಕೇಳ್ಲೆಯಾ, ಭೀಮ | ನೊಂದು ನುಡಿವಳ” ತಂಗೆ. 
ಭೀಮ. ಸಹೆಜಂ. 
ಕುರುರಾಜಾನುಜಭೀಕರೆ 
ಕೆರವಿಲುಳಿತನೀಲಕಬರಿಭರೆಮಂ ಪಿಡಿದುಂ 


ಪರಿಭನಿಸಲ್‌ ಕೃಷ್ಣೆ ನೆ ಗೆಮಿಗೆ 
ದೊರೆಕೊಳಿಸಜಿ ಕೆೀಸಮಂ ಮನಸಾ ಇ_ಸಮುಮಂ 


ವೈೈರಾಗ್ಯಸರೆಂ ಧರ್ಮಪುತ್ರಂ-- 


ಧಾತ್ರಿಯುಮನೀ ಹುತಾಶನ 

ಪುತ್ರಿಯುಮಂ ಬಾದೆ ಸೋಲ್ಕನಲ್ಲಂ ಜೂದಿಂ 
ಕ್ಷತ್ರಿಯತೇಜಮುಮಂ ಯಮ 

ಪುತ್ರಂ ರಿಪುಗಂದೆ ಸೋಲ್ಲನಾಗಲೆನೇಡಾ 


೧೮ ಗದಾಯುದೆ ನಾಟಿಕೆಂ 
೦ 


ಅವನ ತಮ್ಮಂದಿರ” ನಾನು-- 


ಸರವಶದೊಳಿರ್ಡೆಪೋ ಮೇಣ್‌ 
ಪರಾರ್ಜಿತಪ್ರಾಣರಾದೆವೋ ದ್ರೌಸದಿಯಂ 
ಪರಿಭವಿಸುವಲ್ಲಿ ನೋಡು 

ತ್ತಿರಲಕ್ಟುಮೆ ಪವನಸೂನುಗಂ ಪಾರ್ಥಂಗಂ 


ವಿನಯಮನೆ ಬಗೆದು ವಿಕ್ರಮ 

ಮನೆ ಬಗೆಯನೆ ನರನುಮಾನುಮೆನಗಂ ಸಂಮೋ 
ಹೆನಮಾದುದಕ್ಲುಮಂದ 

ಣ್ಣ ನ ಸೂನೃ ತವಚನಮೆಂಬ ಮಂತ್ರಾಕ್ಷರದಿಂ 


ದ್ಭೌಸದಿ- -ಫ್ರಿ ಯಮೆನಗೆ ಈ ಸಶ್ಚಾತ್ತಾಸಂ. ಸಾಹಸಭೀಮ, ಸತ್ಯಾಕ್ರಯ್ಕ 


ದನುಜವಿರೋಧಿ ಮಾಡಿದೊಡಮಾಗಜಿ ಸಂಧಿಯದೆನ್ನ ನಿನ್ನ ಸೈ. 
ಸಿನೊಳವಶಿಸ್ಟ ನಿರ್ಧನಸುಯೋಧನಮಾಯ್ಕರಿಸೇನೆ ಸಿಂಧುನಂ 
ದನಧೈ ರಿರ್ದೊರೆಯೆ ನಮ್ಮ ರಸಂ ಮರಳ್ವಿ ೦ಬುಕ್ಸೆ ಗುಮೆಂ 
ದಸರ ರುದ. ಜು ಕಳೆ "ಕೌರು 


ಖಳದುಶ್ಕಾಸನವಕ್ಷ 
ಸ್ಸ ಳೋಚ,ಲತ್ನಷ ರಕ ಜಲದಿಂ ಕೋಪಾ 
ಛ ಬ : 
ನಳನಂ ಮಟ ಸಿ ನೀನುಂ 
ಗಳಾ! ಗಳಿತಕೋಪರಿರ್ಸ ತೆಟದಿಂದಿರ್ಹ್ನ ಯಶ್‌ 


| ಸಮೆದೋಲಃ ಪಗೆವರೊಳ್‌ ಸಂ 
ಧಿಮಾಡಿ ಯಮಸೂನು ಪೇಟ ವನವಾಸವೆ ದಲ” 
ನಿಮಗೆ ಶರಣೆನಗಮಂದ 
ಗ್ಲಿಮುಖದೆ ಪುಟ್ಟಿದುದಅಂದೆ ಶರಣಗ್ಗಿ ಮುಖಂ 


ಭೀಮಂ--ಸುಯೋಧನಪ್ರಳಯಕಾಲೆ, ಪಾಂಚಾಲಿ! 
ಗಳಿಯಿಸುತಿಕೆ ಕಬರಿಭರಂ 
ಗಳಿಯಿಸುತಿಕೆ ನಯನವಾರಿ ನಿನ್ನಾ ನನದಿಂ 


ಒಂದನೆಯ ರಂಗಂ ೧೯ 


ನಳಿನಾನನೆ ನೀನಿರೆ ಕುರು 
ಕುಳಾಂತಕಂ ಗಳಿತಕೋಸನೇ 1 ಈ ಭೀಮಂ ೧೦ 


ಕುರುನಂದನರಂ ಕೊಂದೆಂ 

ಕುರುಶಾಬಾನುಜನ ನೆತ್ತರಂ ಕುಡಿದೆಂ ಪೂ 

ಣ್ಣೆರಡಂ ತೀರ್ಚಿದೆರಿರ್ದಪು 

ವೆರಡುಮವಂ ತೀರ್ಚಿ ತೀರ್ಚದಿರ್ಸೆನೆ ಸಗೆಯಂ ? ೧೧ 


ಊರುಗಳನುಡಿವೆನೊದೆನೆ 

ಕೌರವಸರಿವೃಢನ ಮಕುಟಮಂ ವೇಣೀಸಂ 

ಹಾರಂ ಮಾಡುವೆನದಣ80 

ಭಾರಮದಿನಿತಲ್ಲದೆನ್ನ ಸರಿಭವಭಾವಂ ೧೨ 


ಅಣನ ಮಗಂ ಪ್ರಾರ್ಥಿಸೆ ಬಾಂ 

ದೊಅತಿಯ ಮಗಂ ಮಾಡೆ ಸಂಧಿಯಾದಪುಡೆನುತುಂ 

ಮಜುಗದಿರಣ್ಣ ನಮಾತಂ 

ಸೆಲಗಿಕ್ಳುವೆನಜ್ಜ ನಿರ್ದ ಮಾಟಕ್ರೂಡಮಾಯೆಂ ೧೩ 


ದ್ರೌಪದಿ 


ಇಟಂವಬೆಡಂಗ ದೇವ ಸರಮೇಶ್ವರ ಸಾಹಸಭೀಮ ನಿನ್ನೊಳಾ 
ರಿಅಕಿದು ಬರ್ದುಂಕುವರ್‌ ನಿಜಭುಜೋಗ್ರಗದಾಸರಿಘಸ್ರಹಾರದಿಂ 
ಫಟಃನಟೀ ಯಾಗಿ ಪೊಣ್ಮುವೆಣನಾಗಿ ಮರುಳ್ಳು ಣಿಸಾಗಿ ಯುದ್ದ ದೊಳ್‌ 


ಕುಅತದಆಂಯಾಗಿ ಬಿಟ್ಟರಿಬಲಂಗಳೆ ಪೇಟವೆ ನಿನ್ನ ಬೀರಮಂ ೧೪ 
ಒಡಲೊಡನೆ:ಯೆಂಬಿನೆರಡುಂ 
ಕೆಡಲಿರ್ಪುವು ಕೆಡದ ಕಸನರಂ ಜಸಮುದಅಂ 
ಕೆಡುವೊಡಲೊಡಮೆ ಯೆನೆಂದುಂ 
ಕೆಡದೊಡಮೆಗೆ ಮಾಟುಗುಡುವುದಿಆನಬೆಡಂಗಾ ೧೫ 


೨೦ 


ಗದಾಯುದ್ದ ನಾಟಕಂ 


ಮಣಿ ಕನಕಂ ವಸ್ತು ವಿಭೂ 

ಸಣಂಗಳೆಂ ಕೊಟ್ಟು ಸೆಂಡಿಕೊಲ ರೆ ಗಂಡರ” 

ಗುಣಮನೆ ಮೆಟಸವುದು ಶಸ್ತ್ರ 

ವ್ರಣಮಂ ನಿನ್ನಂತೆ ಮೆಠತಿವುದಿಪಂನ ಬೆಡಂಗಾ ೧೬ 


ಕೃಷ್ಣ _ಒಳ್ಳಿ ತ್ತಾಗಿ ಮೂಲಿಸಿದೆ; ಇನ್ನೆಲ್ಲಿಯ ಧೃತರಾಷ್ಟ್ರಂ ! ಎತ್ತಣ 


ಗಾಂಗೇಯಂ | ಎಲ್ಲಿಯ ಸಂಧಿಕಾರ್ಯಂ | ದುಶ್ಕಾಸನಾದಿಗಳಪ್ಪ 
ನೂರ್ವರ್‌ ಕೌರವರುಮಂ ಅಗುರ್ವಾಗೆ ಕೊಂದಿಕ್ಕಿದಂ ; ಇನ್ನೊರ್ವ 
ನುಟೀದಂ ; ದುರ್ಯೋಧನನಂ ಕೊಲ್ಬುದುಂ ಗೆಲ್ವುದುಂ ನಮ್ಮರ 
ಸಂಗಾವುದು ಗಹನಂ! ಆಹಾ, ರೌದ್ರಾವತಾರೆ, ದೇವಾಸುರ 
ಯುದ್ಧ ಕೈ ಕರಗಂಬೊತ್ತ ಡಾವರಡಾಕಿನಿ ! 


ಕುರುಕುಲಮಂ ನುಂಗಿದೆ! ಇ 

ನ್ನರೆಬರುವಮಂ ನುಂಗಲಿರ್ನೆ ಕುರುಪತಿಯುಮನೀ 

ಎರಡನೆಯ ಹಿಡಿಂಬಿಯನೆ 

ಮ್ಮರಸಂ ರಕ್ಕಸಿಯನೆಲ್ಲಿ ತಂದನೊ ನಿನ್ನಂ [ ೧೭ 


ಭೀಮ. _ಎನ್ನಾರಾಧನೆಯ ಶಕ್ತಿ ಇವಳ್‌ ; ಪ್ರಿಯೆ 


ಕೃಷ್ಣ 


ನೀನಗ್ನಿಪುತ್ರಿಯಯ್ಸ್‌ ಪವ 

ಮಾನಕನೂಭನನೆನಾನ” ; ಛಲಂ ಕೂಡಿಕೆ ಸಂ 
ಧಾನಮರಿನೃಸರೊಳೆಂತನ 

ಲಾನಿಲಸಂಯೋಗಮುರಿಸದಿರ್ಕುಮೆ ಸಗೆಯಂ ೧೮ 


ಕುರುಕುಲಜೀವಾಕರ್ಷಣ 
ಸರಿಣತಮಿದು ಕಾಳಹೆಸ್ತಮಲ್ಲದೆ ಪರಮೇ 
ಶ್ಚರಿ, ಕೇಶಹಸ್ತಮಕ್ಕುಮೆ 


ಸರಾಭವಜ್ಜಲನಧೂಮಕೃಷ್ಣಂ ಕೃಷ್ಣೇ ೧೯ 
೦ ಭೀಮಸೇನ, ನೀನಟಃನೆಯಲ್ಲೆ ದುರ್ಯೋಧನಂಗೆ ಮೈತ್ರೇ 


ಯರ್‌ ಕೊಟ್ಟಿ ಶಾಸಮಂ. ಇಂದಿನ ನೇಸಅಂಂದೊಳಗೆ ವೈರಿಯ 


ಒಂದನೆಯ ರಂಗಂ ೨೧ 


ಸಿಕ್ಕದೆ ಮಾಣೆ ವಪೊ ಡೆ ಇನ್ನೆಂದುಮಸಾಧ್ಯಂ. ನಾಳೆ ಬಲ 
ರಾಮನುಂ ಬಂದು ಕೂಡುವಂ ಗಡ! 
ಭೀಮಂ ಕೃಷ್ಣ » ಚೆಂತಿಸಿದಿರು. 
ಸತ್ಯಪ್ರತಿಜ್ಞ ನೆನೆ ಕುರು 
ಪತ್ಯೂರುಕಿರೀಟಿಭಂಗಮಂ ಪಡೆದು ಜಗತ್‌ 
ಸ್ತುತ್ಯಕೃ ತಕೃತ್ಯನೆನಿಸದೆ 
ಸತ್ಯಾಶ್ರಯವೆಸರ್ಗೆ ಮುಯ್ಯನಾಂಸನೆ ಭೀಮಂ ? ೨೦ 
ಬಾ, ಯಜ್ಞ ಪುತ್ರಿ ! ನಿನ್ನ ಕಾರ್ಯಮಾಯ್ತು. 


೨ನೆಯ ರಂಗಂ 
[ಮರ್ಕೋಧನಂ, ಸಂಜಯಂ] 
ದುರ್ಯೋಧನಂ. -ಸೂಜಯ, ಎನ್ನ ದುಃಖಮಂ ಹೃದಯಮೇ ಬಲ್ಲುದು. 


ಅಸುಹೃತ್ಸೇನೆಗೆ ಸಾಲ್ವನೊರ್ವನೆ ಗಡಂ ! ರುದ್ರಾವತಾರಂ ಗಡಂ | 
ನೊಸಲೊಳ ಕಣ” ಗಡಮೆಂದು ನಚ್ಚಿ ಪೊಕೆದೆಂ ತಾನಕ್ಕೆ ತಮ್ಮಮ್ಮನ 
ಕೈಸಲಂಬಂ ತಿರುವಾಯ್ಸೆ ತಂದಣಾವರೇ | ತಾವಿರ್ವರುಂ ಕಯ್ದು ವಂ 
ಬಿಸುಟರ್‌ ಜೋಳದಪಾಟಾಯಂ ಬಗೆದುದಿಲ್ಲಾ ದ್ರೌಣಿಯುಂ ದ್ರೋಣನುಂ 


ಈಯಲಿಜ ಯಲ್‌ ಶರಣ್ಣುಗೆ 

ಕಾಯಲ" ಕ್ಷತ್ರಿಯರೆ ಬಲ್ಲರಲ್ಲದೆ ಬ್ರಹ್ಮರ” 

ಭೋಯೆನಲುಂ ಬಬ್ಬರ್‌ ಕೊಲೆ 

ಧೋಯೆನಲುಂ ಬಲ್ಲರಿಟಯಲವಕೆತ್ತಆಂವರ್‌ | ೨೨ 


ಕರವಾಳಂ ಮಸೆವಂದದೆ 

ಮರವಾಳಂ ಮಸೆಯೆ ಕೂರಿತಕ್ಟುಮೆ ? ಕಲಿಯಂ 

ಪೊಕಿದೊಡೆ ಕೂರ್ಪಂ ತೋರ್ಸಂ 

ತಿರೆ ತೋರ್ಕುಮೆ ಸಂಡೆ ಸತಿಗೆ ಸಂಗರದೆಡೆಯೊಳ” ? ೨೨೩ 


ಸಂಜಯ ( ಆತ್ಮೆಗತಂ) ಇನ್ನುಂ ಗುರುದೂಷಣಂ ; ಮತ್ತೆಂತು ? 
ಕಾರ್ಯುಸಖಂ ಶಕುನಿ ಗಡಾ! 
ಶಾರ್ಯಸಖಂ ಸೂತಜಂ ಗಡಾ! ಭೀಷ್ಮ ಶರಾ 
ಚಾರ್ಯರ ನುಡಿ ತಪು ಸ ಗಡ | ಅ 
ಕಾರ್ಯಂಗಹಿಕೇತನಂಗೆ ನಿಧಿನಿಳಸನದಿ೨ ೨೪ 


(ಪ್ರಕಾಶಂ) ಕುರುರಾಜ, ಗುರುಗಳ ಶರಾಸಾರಮಂ ನೀನೆ ಕಂಡಯ್‌. 
ಕಳಶನದೀಜಂ” ಭಕ್ತಿಗೆ 
ಕ್ರಳಶಾರೋಹಣಮಿದಿನಿಸಿ ನೆಜಸನಿದರವರೊಂ 
ದಳವಲ್ಲು ಕಾದಿ ಗೆಲಲಾ 
ರಳವಲ್ತರ್ಜುನನ ಶೌರ್ಯಮಂ ನೀನಆಂಯಾ ? ೨೫ 


ಎರಡನೆಯ ರಂಗಂ ೨೩ 


ಬಕನಂ ಹಿಡಿಂಬನಂ ಕೀ 

ಚಕನಂ ಕಿಮಾ ನಂ ಜಟಾಸುರನಂ ಕೊಂ 

ದಕಲಿ ಜರಾಸಂಧನನಿ 

ಕ್ಕಿ ಕೊಂದ ಬಲ್ಲಾಳ್‌ ಮರುತ್ತುತೆಂ ಕೇವಳನೇ ೨೬ 


ಪವನಸುತಂ ಗದೆಗೊಳೆ ಗಾಂ 

ಡಿನಿ ಬಿಲ್ಲೊಳೆ ಕಯ್ದು ಗೊಳ್ಳ ಮಾರ್ಕೊಳ್ವ ದಟರ್‌ 
ಭುವನಜೊಳಿಲ್ಲವರ್ಗಳ ಬಾ 

ಹುವಿಕ್ರಮಂ ನಿನಗೆ ಪೊಸತೆ ಕೌರವರಾಜಾ ೨೭ 


ಇವರುಮಿರ್ಕೆ : ಭರತಕುಲತಿರಕ್ರಿ ಖರಂ ಧರ್ಮಪುತ್ರಂ ತನ್ನ 
ಧರ್ಮಬಲದಿಂದಿರ್ದಲ್ಲಿಯೆ ಗೆಲ್ಲನೆ? 


ದಾನಂ ಸಿ ನ್ರಿಯವಾಕ್ಸ ಹತಂ 
ಜ್ಞಾ Rs ಕ ೈ ಪಾನ್ವಿ ತಂ ಶೌರ್ಯಮೆನಿ 
ಪ್ರೀ £ ನುಡಿಯನೆ ಜಿ 
ಸ ಜ್ಞಾ ನಂ ಕ್ಷಮಾಗುಣಂ ಧರ್ಮಜನಾ ೨೮ 


ದುರ್ಯೋಧನಂ-- ಇರು, ಇರು, ಸಂಜಯ, 

ಸಿ ರಸಷ್ಯಾವುತ ಯದು ಧರ್ಮರುಚಿಯೆಂದಾ ಧರ್ಮಪುತ್ರಂ ದಯಾ 
ಸರನೆಂಜಿಲ್ಲರ ಪೆ ಪೇಟ್ಮ ಮಾತು ಪುಸಿಯಾಯ್ತಾ ಕಾರ್ಮುಕಾಚಾರ್ಯನಂ 
ಗುರುವಂ ಬ್ರಾಹ ನಂ ತೊದಳ್‌ ನುಡಿದು ಕೊಂದಾಗಳ್‌ ಮ )ಸಾಪಾತಕಂ 
ಪರಮೆಂಬೀ ಸ್ನುಡಯಿಂ ಸ ಸೃಥಾಪ್ರಿಯಸುತಂ ಪಾಸ ಸಕ್ಕೆ ಸಕ್ಳಾಗನೆ! ರ್ಥ 


ಆ ನಿನ್ನ ನೀರರೋ! 

ವನಿತೆಯ ಕೇಶಮಂ ಸಭೆಯೊಳೆನ್ನನುಜಂ ತೆಗೆನಲ್ಲಿ ಗಂಡನಾ 

ಗನೆ | ಭಗದತ್ತನಾನೆ ಬರಿಯೆಲ್ವುಡಿವನ್ಸೆ ಗನೊತ್ತೆ ಗಂಡನಾ 

ಗನೆ ! ಕೊಲಶೊಲ್ಲದಂಗಹತಿ ಬಿಲ್ಲೊಳೆ ಕೋದೆಟ3ನಲ್ಲಿ ಗಂಡನಾ 

ಗನೆ ! ಕುರುಬಾಲಸಂಹೆರಣಮಾತ್ರದೆ ಮಾರುತಿ ಗಂಡನಾದನೇ? ೩೦ 
ಎನಗಾ ಜೂದಿನೊಳಗ್ರ ಜಾನುಜಸಮೇತಂ ಗಂಡುದೊಟ್ಮಾಗಿ ಕಾ 
ನನದೊಳ್‌ ವಲೃಲಧಾರಿಯಾಗಿ ಹೆರನೊಳ” ದಿವ್ಯಾಸ್ತ್ರ "ಮಂ ಬೇಡೆ ಬೆ 


೨೪ ಗದಾಯುದ್ದ ನಾಜಕಂ 


ಳ್ರನದಿಂ ತಾಸಸನಾಗಿ ಪೇಡಿಯೆನೆ ಮತ್ಸ್ಯಾವಾಸದೊಳ” ವಾಸುದೇ 
ವನ ನಂಟಂ ನಟನಾಗಿ ಬಾರದ ಭವಂ ಬಂದಂ ಸೃಥಾನಂದನಂ ೩೧ 


ಸಭೆಯೊಳ್‌ ತಮ್ಮಯ ಪಕ್ಕದೆನ್ನನುಜನಾ ಪಾಂಚಾಲಿಯಂ ಸಂಚವ 
ಲ್ಲಭೆಯಂ ಮೋದೆಯುಮಲ್ಲಿ ಮಿಳ್ಮಿಳನೆ ನೋಡುತ್ತಿರ್ದ ಬಲ್ಲಾಳ್ಗಳಿ 

ಲ್ಲಿ ಭರಂಗೆಯ್ದ ಸರೀ ಸರಾಕ್ರಮುಮಾ ಸೆರ್ಮಾತುಮಾ ಗಂಡುಮಾ 
ಸುಭಟಾಲಾಸಮುಮೆಲ್ಲಮಾ ನೃಸಸುತರ್ಗಂದೆಲ್ಲಿ ಪೊಕ್ಸಿರ್ದುಜೋ ೩೨ 


ಬಿಡು ಸಾಲ್ಲುಂ | ಆ ಬಡವುಗಳನೇನೆಂದಾಡುನೆ | 


ಗುರುವಂ ಪ್ರೋಜ್ಞಿ ತಚಾಸನಂ ಪುಸಿದು ಕೊಂದಾ ಬೀರನುಂ ಭೀಷ್ಮರಂ 
ಶರಶಯ್ಯಾಗತರಂ ಕಣುತ್ತು ಗುಳೀಯೆಚ್ಛಾ ಪೊಚ್ಚಅಂ ಕರ್ಣನಂ 
ನಿರಥಜ್ಯಾ ಯುಧನೆನ್ನದೆಚ್ಚು ತವೆ ಕೊಂದಾ ಶೌರ್ಯಮಂ ಪಾಂಡುಪು 

ತ್ರರೆ ಬಲ್ಲರ್‌ ಮೆಅ3ಿಯಲ್ಕೆ ಸಾಹಸಧನಂ ದುರ್ಯೋಧನಂ ಬಲ್ಲನೇ? ೩೩ 


ಪೊಟ್ಟು ಕಳೆವುದು! ನಡೆ, ಭೀಮನಂ ಕೋಟು. 


ಸಂಜಯಂ ರಾಜರಾಜ, ಸ್ವಾಮಿಹಿತಂ ನುಡಿಯಿಪುದು, ಕ್ಷಮಿಸು ! 
ಈ ಮೂರ್ಹಿತನಂ ಬೇಡ. ನೀನ್‌ ಪ್ರತಿಕೂಲದೈವನಯ್‌ ; 
ಅನುಕೂಲದೈ ವರ್‌ ಪಾಂಡವರ್‌. 


ದುರ್ಯೋಧನಂ--ಮೂರ್ಮ ಸಂಜಯ, 
ಸಮರಜಯಂ ದ್ಬೆ ವಾಯ 
ತ್ರಮದಲಟನಾ ಪುರುಷಕಾರಮೆನಗಾಯ್ಕಾಗಳ 
ಯಮನಂದನಾದಿಗಳೊಳೊಂ 
ಡೆ ಮೆಯ್ಯೊಳಾಂತಿಆಕವೆನೆನ್ನ ಚಲಮಂ ಮೆಅ3ವೆಂ ೩೪ 


ಸುರಸಿಂಧೂದ್ಭ ವಕುಂಭಜನ್ಮದಿನಕೃತ್ಪು ಶ್ರಾದಿಗಳ” ಸಾಯೆ ಸಂ 

ಗರದೊಳ್‌ ಪಾಂಡವರಂ ಗೆಲಲ” ನೆಆತಿಯನಿನ್ನೇಕಾಕಿ ದುರ್ಯೋಧನಂ 
ಸೆರಗಂ ಪಾರ್ದಸನೆನ್ನುಮಾ ಧರೆ ಭುಜಾದಂಡಂ ಗದಾದಂಡಮೆಂ 

ಬೆರಡುಂ ಸಂಜಯ ಮಜ್ಜ ಯಕ್ಕೆ ನೆರವಿನ” ಮತ್ತಾರ್‌ ನೆರಂಬಾರ್ನೆನೋ | 


ಎರೆಡನೆಯ ರಂಗಂ 


೨೫ 


ಸಂಜಯ ಅಭಿಮಾನಧನ, ಛಲದಂಕಮಲ್ಲ, ಆರುಮಂ ನಿರಾಕರಿಸು 


ವಯ. ಶ್ರೀಕೃ ಸ್ನ ೦ ಮಹಾವಿಷ್ಣು. 


ಸವನಾತ್ಮಜಂ ಮಹಾರಥ 

ನವನಿಸ ಸಮರಥನೆ ನೀನದರ್ಕಧಿಕಕೊಳಾ 
ಪವನಾತ್ಮಜನೊಳ್‌” ಮತಿ ಬ 

ದ ವೈ ರಮುಂ ಸಂಧಿಮಾಟ್ಬದುತ ತ್ರಮಪಕ್ಷಂ 


೩೬ 


ದುರ್ಯೋಧನಂ. ಕೃಷ್ಣ ಸ್ಲಂ ಗಡ! ಭೀಮಂ ಗಡ! ದ್ಯ ನಂ ಗಡ | ಭೂತಂ 


ಗಡ! 


ಪುರುಷರ” ಮೂನರೊಳೊರ್ವನೆಂಬರಸುರಪ್ರ ಧ ೈಂಸಿಯೆಂಬರ” ಜಗ 
ದು ರುವೆಂಬಂ” ಸೆಅರ್ಗೇಕೆ ತೇರನೆಸಸಂ ವರ್ಮಾನ ಕಿಂ 
ಕರನಾದಂ ಕರವೇಟಃ ಯಾದನದಣ80 ಸೂತಂ ಭಟಂ ಸೇಟಾಯೆಂ 
ಬರ ಮಾತೊಪ್ಪು ಗುಮಾದಿದೇವನೆನಿಸಲ್‌ ಕೃಷ್ಣಂಗದೆಂತೊಪ್ಪುಗುಂ 


ಅನಿಸೇಷಾದ್ಯವತಾರೆಂ 

ತನಗಾಯ್ತು ದಶಾವತಾರಮಲ್ಲದೊಡಿರದ 
ರ್ಜುನನ ರಥಮೆಸಸ ಪನ್ನೊಂ 

ದನೆಯದು ಸೂತಾವತಾರಮುಂ ಹರಿಗಾಯ್ತೇ 


ಅವನ ರಹಸ್ಯಮಂ ಕೇಳ್‌, ಸೇಟಕ್ವಿಂ. 
ಅನುಜೆಯನಿತ್ತು ನರಂಗಾ 
ತನ ತನಯಂಗಿತ್ತು ತನ್ನ ಮಗಳಂ ತಾನಾ 
ತನ ರಥಮನೆಸಗಿ ಧರ್ಮಜ 
ನನುಜನ ನೆನದಿಂದಮರಸುಗೆಯ್ವಂ ಕೃಷ್ಣಂ 


ನಿನ್ನಾ ಭೀಮನೊರ್ವಂ! 
ಅತಿರಥನಾತಂ ಗಡ | ಬಲ 
ಯುತ ಸಮರಥನೆನ್ನೊಳಧಿಕಬಲನಂತಂ ಮಾ 
ರುತಿ ಗಡ! ಮಹಾರಥಂ ಮಾ 
ರುತಿಯುಂ1 ತದ್ರಥದ ಗಾಲಿಗಳ್‌ ದೊಡ್ಡಿ 1ಡಿ 


೩೭ 


೩೮ 


ರ್ಕಿ 


೪ 


೨೬ ಗದಾಯುದ್ಧ ನಾಟಕಂ 


ಸೆಟರೆಂ ಪೊಗಲ್ಕಪೆ ಯೆಮ್ಮಂ 

ಕೆಟಂಯರ್‌ ಮಾಡಿದನೆ ಯೆಲವೊ ಸಂಜಯ ! ನೀನುಂ 
ಸೆಅನೊರ್ವಂ ಬಿಲ್ಲೋಜಂ 

ಪೆಟನೊರ್ವಂ ಸಿಂಧುಪುತ್ರನಾಗಲ" ಒಗೆಮೋ ? ೪೧ 


ಸಂಜಯೆಂ( ಆತ್ಮಗತಂ) 


ಎನಿತೆನಿತಂ ಕಲಿಸಿದೊಡಂ 

ತನಿತನಿತುಂ ನೈ ಜಭಾವಮಕ್ಟುಂ ನೃಸನಂ 

ದನನೆಂತುಮೆಂತು ಕರ್ಕಶ 

ತನುವಂತಶ್ಕೂ ನೃಮಕ್ಕುಮುನ್ನ ತವಂಶಂ ೪೨ 


(ಪ್ರಕಾಶಂ) ಫಣಿರಾಜಕೇತನ, ಯುದ್ಧ ಮನೆ ನೀನ್‌ ನಿಡಿವೊಡೆ ಅಶ್ವ ತ್ಕಾ ಮ 
ನಿರ್ನಂ, ಬಲರಾಮನಿರ್ಸಂ ; "ಅವಕೊಳೊರ್ವಂಗೆ ಸೆ ಸೇನಾಧಿಸೆತ್ಯಾಭಿ 
ಷೇಕಮಂ ಮಾಡಿ ಸಗೆಯಂ ಕೈಗೆ ಮಾಟ್ಬುದು. 


ದುರ್ಯೋಧನಂ. -ತ್ರಿದಶನದೀಸುತನಿಂ ತೀ 
ರದ ಕಜ್ಜಂ ಮುನ್ನೆ ಕಳಶಸಂಭವನಿಂ ತೀ 
ರದ ಕಜ ; ಮಿನಜನಿಂ ತೀ 
ರದ ಕಜ್ಜ ೦ ದ್ರೋಣಪುತ್ರನಿಂ ತೀರ್ದಪುದೇ | ೪ಡಿ 


ದ್ರೋಣನೆಮಗೊಳ್ಳಿಕ್ಸೈ ದಂ 

ದ್ರೋಣನ ಸುತನೊಳ್ಳಿ 'ಕೈಯದಿರ್ಕುಮೆ 9 ಸಮರ 

ಕ್ಲೋಣಿಯೊಳಿನ್ನ ವನಾಸೆಯೆ ' ? 

ಈಯಾ, ಜಿ; ಿಸೊರೆಯ ಕುಡಿಯೇಂ ಮಿಡಿಯೇಂ? ೪೪ 


ತಸನಸುತಂ ಬೇಟಖಾಂ ಬೇ 

ಅ3 ಪೊಲ್ಲದಂ ನುಡಿದನಾತನಂ ಬಿಸುಟು ಟ 

ಕ್ಪೈಪ ನುಡಿಯಂ ನುಡಿನನೆ ನುಸಿ 

ಯ ಪಾಂಡವಂ ಬಗೆದು ನೋಟತ್ಪೂಡಶ್ವತ್ಥ್ಯಾಮಂ ೪೫ 


ಹಲಿಯಂ ರಣಕೇಳಿಕುತೂ 
ಹಲಿಯಂ ನೆಚ್ಚಿ ರ್ದೆನವನುಮಾಹವಕೋಲಾ 


ಎರೆಡನೆಯ ರೆಂಗಂ ೨೬ 


ಹಲದಲ್ಲಿ ತೀರ್ಥಯಾತ್ರಾ 


ಚ್ಛಲದಿಂದಮಗಲ್ಲು ಪೋದನಿನ್ನುಂ ಬಾರೆಂ ೪೬ 


ಮಡಿಗುಮೆ ಸಗೆ, ರನಿಸುತನಿಂ 

ಮಡಿಗುಂ, ಮೇಣ್‌ ಶೌರ್ಯಶಾಲಿ ದುಶ್ಯಾಸನನಿಂ 

ಮಡಿಗುಂ, ಮೇಣೆನ್ನಿಂದಂ 

ಮಡಿಗುಂ ಸೆಅಸೆಅರಿನೆನ್ನ ನಗೆ ಮಡಿದಪುದೇ? ೪೭ 


ಕಾನೀನಂ ದ್ರೋಣನದೀ 

ಸೂನುಗಳಟೀದಿಂ ಬಟಾಕ್ರೆ ಪೆಅಕೆನಗಿಲ್ಲೆಂ - 

ದಾನೆ ಗಳಿತಾಶುಜಲದಿಂ 

ಸೇನಾಸತ್ಯಾಭಿಷೇಕಮಂ ಮಾಡಿದಪೆಂ ಲ೮ 
ಅಯ್ಯೋ, ಸಂಜಯ, ಸಂಜಯ, 

ಎನಗಿರ್ವರುಮೆರಡುಂ ತೋಳ 

ಎನಗಿರ್ವರುಮೆರಡು ಕಣ್ಣಳೆನ್ಸರೆ ಯುವರಾ 

ಜನುಮಂಗರಾಜನುಂ ಪೋ 

ಅನೆ ಸಂಜಯ ಮತ್ತಮೆನಗೆ ಮಾನಸವಾಟಕೀ? ೪೯ 


ಶಟಂದಂ ದಿನಕರತನಯಂ 

ಕಟೀದಂ ಯುವರಾಜನಪ್ಪ ದುಶ್ಕಾಸನನುಂ 
ತುಟಾಲಾಳ್ಗಳನಿರ್ವರುಮಂ 

ಕಟಾಸಿ ಸುಯೋಧನನ ಬಾಟ್ಬಿದಂ ನಂಬಿದಿರೇ? ೫೦ 


ಎನಗೆ ಮನಮಿಂದು ಶೂನ್ಯಂ 

ಮನೆ ಶೂನ್ಯಂ ಬೀಡು ಶೂನ್ಯಮಾದುದು ಸಕಲಾ 

ವನಿ ಶೂನ್ಯಮಾಯ್ತು, ದುಶ್ಶಾ 

ಸನಸಿಲ್ಲದೆ ಕರ್ಣನಿಲ್ಲದಾನೆಂತಿರ್ಸೆಂ? ೫೧ 


[ತೆರೆಯಲ್ಲಿ] 


ಆಳ್‌. ಇತ್ತಲಿತ್ತಲ್‌ ವೃದ್ಧರಾಜರ”! 
ಸಂಜಯಂ--ಹಾ. ಕಷ್ಟಂ, ಕಷ್ಟಂ. ಕುಮಾರ ಸುಯೋಧನ, ಸ್ಫೆರಿಸು 


೨೮ | ಗೆದಾಯುದ್ದ ನಾಟಕಂ 


ಸ್ಸೆರಿಸು. ನಿನ್ನಲ್ಲಿಗೆ ಜನನೀಜನಕರ” ಅಟಸುತ್ತುಂ ಬಂದರ್‌. 
ಅನರೆ ಚರಣಾರನಿಂದನಂದನಂಗೆಯ್ದು ದೇವರ ಮನಃಕ್ಷತಮ 
ನಾಟೂಸ ಸಲ್ವೆ ಟ್ಬುದು. 


ದುರ್ಯೋಧನಂ ಬಾಂಧನರನಿಟೀಸಿ ಸರಸಿಜ 
ಬಾಂಧವತನಯನುಮನೆನ್ಸ ತಮ್ಮ ನುಮಂ ನ 
ಮ್ಮಂಧನರೇಂದ್ರನ ನೊಗಮಂ 
112.1 ಮೊಗಮನಾನ ಮೊಗದೊಳೆ ನೋಟತ್ಸಿಂ? ೫೨ 


ಅರಿಭೂಪಾಲರನಿಕ್ಸಿ ಗೆಲೊ _ಸಗೆಯಿಂ ತೂರ್ಯಸ್ವ ನಂ ಪೊಣ್ಮೆ ಸೋ 

ದರರುಂ ಮಕ್ಕಳುಮಾಸ್ರ ರುಂಬೆರಸು ಬಂದಾನಂಡೆದಿಂ ಕಾಣೆ ಸ 
ದಿರಲಿಂತಾಯ್ತು ವಿಧಾತ್ರ ಮದು _ರುಗಳಂ ದುಃ ಖಾತ್ಮ ರಂ ತೋಕತ 

ತ್ಸರರಂ ಮೆಯ್ಯೊಳೆ ಬೀಟ್ವ ಕಣ್ಣ ಣ್ಬನಿಗಳಿಂ ಕಾಣ ಂತುಟು ಮಾಡಿದಯ್‌ ೫೩ 


ಕಂದ ನಿಜಾನುಜರೆಲ್ಲಿದ 

ರೆಂಡೆನ್ನ ೦ ಜನನಿ ಬಂದು ಬೆಸಗೊಂಡೊಡದೇ 

ನೆಂದು” ಮಜುಮಾತುಗುಡುವೆ ? 

ಕೊಂದರ್‌" ಕೌತೇಯರಿದು ಬಿನ್ಸೈಸುನೆನೋ! ೫೪ 


ಹಾ | ದುಶಾ ) ಸನಾ! ಹಾ ಕರ್ಣಾ | (ಮೂರ್ಛೆಪೋಪಂ) 


[ಆಳ್‌ ಧೃತರಾಷ್ಟ್ರಂ, ಗಾಂಧಾರಿ] 
ಆಳ್‌ ಇತ್ತ ಲಿತ್ಮಲ್‌ ವೃ ದ ರಾಜರ” [ 


ಧೆ ಸೈ ತರಾಷ್ಟ್ರಂ--ಸಡೆ ಪನೊ ಂದಕ್ಟೋಹಿಣಿ 
ಗೊಡೆಯನೆ ಮೂರ್ಧಾಭಿಸಿಕ್ತ ನೇ ಮೂಟುಂ ಬೆ 
ಳ್ಲೊಡೆಯ ನಡುವಿರ್ಶ ನೀನಿ 
, ರ್ಜಿಡೆಯುಮುನೆನುಗಟೂಯದಂತುಟಾಡುಡೆ ಮಗನೇ ೫೫ 


ಆ೪*೯--ಶಾಯೆ, ಸಿಂತಿರಿಂ. ಕಾರ್ಯಂ ಕೆಟ್ಟು ದು. ಇದೊ, ಮಹಾರಾಜನ 
ಕಾಲಮೇಲೆ ಕನಿದು ಬಿಟ್ಟು  ಸಂಜಯನಟುತ್ತಿನ ರ್ಪಂ. 


ಎರೆಡನೆಯ ರೆಂಗಂ ೨೯ 


ಧೃತರಾಷ್ಟ್ರಂ. ಹಾ ಕುರುಕುಲಚೂಡಾಮಣಿ! 

ಹಾ ಕುರುಕುಲಚಕ್ರವರ್ತಿ ! ಹಾ ಸಕಲಧರಿ 

ತ್ರೀಕಾಂತ! ನಿನ್ನುಮಂ ಸರ 

ಲೋಕಕೃಟ್ಟಿದನೆ ಕಾಯ್ದು ಮಾಯ್ದ ನಿಧಾತ್ರಂ! ೫೬ 


ಗಾಂಧಾರಿ ಮೃಗಧರಕುಲಲಕ್ಷಿ ಕ್ಸ್ಮೀವ 
ಲ್ರಿಗೆ ನೀನೆ ಮುನ್ನಡರ್ನ್ಪೆನಲಿರ್ದಯ್‌ 
ಮಗನೆ ಲಯೆಕಾಲಭೀಮೋ 
ರಗನುರಗಪತಾಕ ನಿನ್ನುಮಂ ನುಂಗಿದನೇ? ೫೭ 


ಎಮಗಂಧಯಸ್ಟಿ ಯಾಗಿ 

ರ್ದೆ ಮಗಕೆ, ನೀನುಳ್ಳೊ ಡೆಲ್ಲಮೊಳವೆಂದಿರೆ ನಿ 

ನ್ನುಮನಿರಿಸಡೆ ಕುರುವಂಶಾ 

ನಿಮಿತ್ತರಿಪು ಪಾಶಪಾಣಿ ಸನಿನೋಡಿದನೇ ! ೫೮ 


ಗುರುಚರಣಂಗಳ್ಗೆ ಅಗದೆ 

ಸರಕೆಯನಾದರದಿನಾಂತುಕೊಳ್ಳ ದೆ ಮೋನಂ 

ಬೆರಸಿರ್ಪುದು ನಿನಗುಚಿತಮೆ 

'ಗುರುವಿನಯಮನೇಕೆ ಮಂದೆ ಕುರುಕುಲತಿಲಕಾ ೫೯ 


ಮಡಿದೀ ದುಶ್ಯಾಸನನೇಂ 

ನುಡಿಯಿಸುವನೊ ಕುರುನರೇಂದ್ರ ದುರ್ಮರ್ಷಣನೇಂ 
ನುಡಿಯಿಸುವನೊ ದುಷ್ಪರ್ಣಂ 

ನುಡಿಯಿಸುವನೊ ನೀನುಮುಸಿರದಿರ್ಪುಡೆ ಮಗನೇ! ೬೦ 


ಸಂಜಯಂ-_ತಾಯೆ, ಸ್ರಳಾಸಂಗೆಯ್ಯದಿರ್‌. ಕರ್ಣದುಶ್ಯಾಸನಾದಿಗಳ 
ಸಾವಿನೊಳ್‌ ಶೋಕೋಡ್ರೇಕದಿಂ ಮೂರ್ಛೆಗೆ ಸಂದಿರ್ದಸಂ. ಈಗಳೆ 
ಚೇತರಿಸುಗುಂ. 

ದುರ್ಯೋಧನಂ ನಮಸ್ಕರಿಸುವೆಂ ನಿರ್ಭಾಗ್ಯಂ. 

ಗಾಂಧಾರಿ--ಅಪ್ಪ, ಬರ್ದುಕಿದೆಯ! 

ದೃತರಾಷ್ಟ್ರಂ--ನನ್ಮು ಸಕಲಸೌಭಾಗ್ಯ, ಶಾಂತಮಕ್ಕೆ ನಿನ್ನೀ ಕ್ರೂರ ವಿಧಿ 


ತಿಂ ಗದಾಯುದ್ದ ನಾಟಿಕಂ 


ಸಂಜಯಂ. ಅದರೆ ತಕ್ಕ ಶಾಂತಿಯಂ ಜೆಸಸುನುದು ನಿರಿಯರ್‌. 
ಧೃತರಾಷ್ಟ್ರಂ ಕಂದ, ಸುಯೋಧನ, ಸನುರಾನುಬಂಧನುಂ ಮಾಣ್ಬುದು. 


ಶ್ರೀವನಿತೆಗೆ ನಿಜನಿಜಯ 

ಶ್ರೀವನಿತೆಯೆ ಸವತಿಯಾಗೆ ರಿಪುನೃಸರಂ ಶೌ 

ರ್ಯ್ಯಾವಷ್ಟಂಭನಿ ಗೆಲ್ಲ ಜ 

ಯಾವಸಥನಸಾಧ್ಯನಲ್ಲೆ, ಸಾಹಸಭೀಮಂ ೬೧ 
ಧರ್ಮಪುತ್ರನಾದೊಡೆ ಇನ್ನುಂ ಪ್ರೇಮಾರ್ಥಿಯಾಗಿರ್ಪಂ. 


ಯಮಸುತನಿಂಬುಕ್ಸೆ ವನೆಮಗಿನ್ನು ಮೊಡಂಬಡು ಕಂದ ಸಂಧಿಯಂ 
ಸಮಗೊಳಿಸಲೈೈ ಸಂಜಯನನಟ್ಟುವೆ, ಭೀಮನೊಳಾದ ಬದ ವೈ 


ಢಿ 
ರಮುನುಟ, ನೋಡದಿರ್‌ ಸುತಸಹೋದರದುಃಖಮನೀನ್ರದರ್ಧರಾ 
ಜ್ಯಮನವರ್ಗಣ್ಣ | ಕಾಲ್ವಿಡಿದು ಬೇಡುನೆನಂಧನಿತಂ ಸುಪುತ್ರನಂ ೬.೨ 


ಗಾಂಧಾರಿ--ಸರಿಣತನಯಸರೆನಿರ್ಕ 
ಣ್ಣು ರುಡರೆಮೆಮಗಿಂಬುಕ್ಳ ವುದುಚಿತಂ ನಿನ್ನೀ 
ಗುರು ನುಡಿದ ನುಡಿಗೊಡಂಬಡು 
ಗುರುವಚನಮಲಂಘಸೀಯವೆಂಬುದು ಮಗನೇ ೬೩ 


ಸಮರವ್ಯಾಪಾರಂ ಮಾ 
ಣ್ಣು ಮಗನೆ ನಿಜತಿಬಿರದತ್ತ ಬಿಜಯಂಗೆಯ್‌ | ಸ 
ತ್ತ ಮಗಂದಿರ್‌ ಸತ್ತರ್‌, ನೀ 
ನೆನುಗುಳ್ಳೊಡೆ ಸಾಲ್ವುದವರನಿನ” ತಂದಸೆವೇ ೬೪ 
ಧೃತರಾಷ್ಟ್ರಂ. _ವೀರಶತಜನನಿಗೀ ಗಾಂ 
ಧಾರಿಗೆ ದುಃಖಶತಜನನಿವೆಸರಾಯ್ತಾಗಳ್‌ 
ಕೌರವಸತಿ, ದುಃಖಮಹಾ 
ಭಾರಮನಾಂತಾಯಸಕ್ಕೆ ಗುಟೀಯಾದುದಟಕಂ ೬೫ 
ಈಕೆಯಂ ಸಂತ್ಸೆಸುವುದು ನಿನಗೆ ಧರ್ಮಂ. ಚಲದಿಂದೇನಪ್ಪುದು? ನಿನ್ನ 
ತಮ್ಮಂದಿರಾದುದಂ ಕಂಡು ತನ್ನ ತಮ್ಮಂದಿರ್ಗೆ ಬೆದಆ* ಧರ್ಮಜಂ 
ಸಂಧಿನಾಡಲ್‌' ಬಗೆನಂ. ನೀನೊಪ್ಪುವುಡು ತಡಂ, ಸಂಧಿಯಕ್ಕುಂ. 


ಎರಡನೆಯ ರೆಂಗಂ ಪಿ೧ 


ಸಂಜಯಂ--ಯುಕ್ತಮಿದು ; ಕೈ ಕೊಳ್‌ ನಿನ್ನ ತಂದೆಯೆಂದುದಂ. 
ದುರ್ಯೋಧನಂ. -ನಿಮ್ಮ ಪೂರ್ವಸಕ್ಷಮೇ ನಮಗೆ ಸಿದ್ಧಾಂತಂ, 
ತನ್ನೊಡವುಟ್ಟಿ ದರ್‌ ಪೆಸರ ನಾಲ ರೊಳೊರ್ವರುಮಿಲ್ಲದಿರ್ದೊಡಂ 

ತನ್ನಸುವಂ ನಿವೇದಿಸುನನಗ್ನಿಗೆ ಧರ್ಮತನೂಜನೆಂದೊಡಾ 
ನೆನ್ನೊಡನುಟ್ಟಿದರ” ಪೆಸರ ನೂರ್ವರೊಳೊರ್ನರುಮಿಲ್ಲ ಬಾಟತ್ವಿನೆಂ 
ಬೆನ್ನಟೀಯಾಸೆಯಂ ಬಿಸುಡಿಮೆನ್ನನರಾದುದನಾಗದಿರ್ಪೆನೇ ೬೬ 


ಸಾಧಿಸುವೆಂ ಫಲ್ಲು ಣನಿಂ 

ಸಾಧಿಸುವನೆಂ ಪವನಸುತನ ಬಸಿಆಂ ಹಾ ಕ 

ರ್ಣಾ ! ದುಶ್ಯಾಸನ! ತೆಗೆವೆಂ, 

ಸಾಧಿಸಿ ನಿರ್ದೋಸಿ ಯಮಜನೊಳ” ಪುದುವಾಟಕ್ವಿಂ ೬೭ 


ಆ ಪುದುವುಂ ತಾನೇವುದು? 


ಆಮ್ಮಗನೆ ನಿಮಗೆ ಧರ್ಮಜ 

ನೇಮ್ಮ ಗನಲ್ಲನೆ ಬಲಕೆ ಕೆ ನೀಮುಂ ತಾಮುಂ 

ನಿನ್ನೊಳ ಸರ್ಷಡುಗಿಡಡೆ ಸು 

ಖಮ್ಮುನ್ನಿನ ತೆಜದೆ ಬಾಟ್ಟುದಿನ್‌ ಬಿಡಿಮೆನ್ನಂ ೬೮ 


ಧೃತರಾಷ್ಟ್ರಂ ನೀನೆಂತುಂ ಎಮ್ಮ ಪೇಟ್ವುದಂ ಕೈಕೊಳ್ಳದೆ ವೈರಮನೆ 
ಕೈಕೊಂಡು ಪಾಂಡುನಂದನರೊಳ್‌ ಕಾದಿದಲ್ಲದಿ ಸಂಧಿಯನೊ 
ಡಂಬಡೆಯನಸಿನ ನೆಂ ನೀನೆಮಗಿನಿತನೊಳ್ಳಿ ಕ್ಸ ಯಸ್ರೆ (ಟ್ಛ ದು. ನೆಗಟ್ಟ 
ಕಜ್ಜ ಸುರು ನಿಮ್ಮಜ್ಜ ನೊಳಾರೋಟಿಸಿ ನೆಗಟ್ಟುದು. 
ಇದೊಂದಂ ಮಾಡು. 


ದುರ್ಯೋಧನಂ--ಮಹಾಪ್ರಸಾದಂ. 


೩ನೆಯ ರಂಗಂ 
[ನುರುಳ ಳ್‌, ಸಂಜಯಂ, ದುರ್ಯೋಧನಂ] 


ಸಂಜಯಂ. ಭಯಂಕರಂ ರಣರಂಗಂ 1 ಅದೊ 

ಸೆಣದಿರಿಗಳ ತಂಡಂ ಬ 

ಲ್ರೈೇಣಗಳನಟಸುತ್ತ ಮಲ್ಲಿ ಬರೆವಕೆ ಸಾರ 

ಲೃಣಮಿಾಯಜೆಿ ತಮ್ಮಾಳ್ಜ ನ 

ಸೆಣನಂ ಕಾದಿರ್ಪರಲ್ಲಿ ಸುತ್ತ ಭಟರ್ಕಳ್‌ ೬೯ 
ಇತ್ತ ನೋಡು 

ಇರಿಸಿನಿಸು ತಿನುತುಮೊರ್ಮೆಯೆ 

ತಿನೆ ತವುಗುನಿದೆಂದು ತಾಮುಮಾನೆಯ ಪೆಣನಂ 

ತಿನಲಾಅದೆ ಸೆಟರ್ಗಿಕುದೆ 

ಮನಮಂ ಸಸುತಿರ್ಪುವಿಲ್ಲಿ ಲೋಭಿ ಮರುಳ್ಗ ಳ್‌” ೭೦ 


ದುರ್ಯೋಧನಂ ಇದೇನ್‌ ಈ ಮರುಳ್ಗ ಛ್‌ ಎನ್ಮಂ ಮುತ್ತುವುವ್ರ | 
೧ನೆಯ ಮರುಳ್‌- ಅಕ್ಕ, ದುರ್ಯೋಧನಂ ! | 

೨ ನೆಯ ಮರುಳ. ಫಿಲ್‌, ನಿಲ್‌. ದ್ರೌಸದೀದ್ರೋಹೈ ನಿಲ್‌! 

೩ ನೆಯ ಮರುಳ”. _ಥಿನ್ನನೆ ಪಾರ್ದು ಸಸಿದಿರ್ಸೆವು | 

೧ ನೆಯ ಮರುರ್‌-ಗುರುವಿನ ನೆತ್ತರು ಕುಡಿನೆನಪ್ಪೊಣೆ ಅನಂ ಬ್ರಾಹ್ಮಣಂ. 


೨ನೆಯ ಮರುಳ್‌--ನಿನ್ನ ತಮ್ಮನ ನೆತ್ತರಂ ಕುಡಿನೆನಪ್ಪೊಡೆ ಜೀಮನೆ 
ಪೀರ್ದಂ. 


೩ ನೆಯ ಮರುಳ” ಭೀಷ್ಮನ ಬಿಸುತ್ತರಂ ಕುಡಿವೆನಪ್ಪೊಡೆ ಇನ್ನುಮೊಳಂ. 

೧ ನೆಯ ಮರುಳ. -ಕುರುರಾಜ್ಕ ನಿನ್ನ ನೆತ್ತರ ಸನಿಯಂ ಬಯಸಿ 
ಬಾಯ್ಚಾಯ್ದಿ ಡುನೆಂ. 

೨ ನೆಯ ಮರುಳ". ಊರುಭಂಗಮಪ್ಪುದು ; ಇರು. 

ಸಂಜಯಂ--ಕರ್ಣಕಠೋರಂ ನಿಶಾಚದ ನುಡಿ. 

ದುರ್ಯೋಧನಂ--ಚಿಃ ! ಮರುಳ ಮಾತಿನೊಳ” ಪುರುಳಿಲ್ಲ. 


ಮೂರನೆಯ ರಂಗಂ | ಕಿತ 


೨ ನೆಯ ಮರುಳ 

ಅರಗಿನ ಮಾಡದೊಳ್‌ ವಿಷದ ಲಡ್ಡುಗೆಯೊಳ” ಕೊಲಲೊಡ್ಡಿ ಬದ್ಧಮ 

ತ್ಸರದೊಳೆ ವೈರಮಂ ಸದೆದು ಭೀಮನನಿಂತಿನಿತರ್ಕೆ ತಂದ ನೀನ್‌ 

ಮರುಳೆಯೊ, ಭೂತಕೋಬಿವೆರಸಾಹವರಂಗದೊಳಾಡುತಿರ್ಹ್ಪ ತಾನ್‌ 

ಮರುಳೆಯೊ ? ನೋಲತ್ಸಿನಿರ್ವರ ಮರುಳ್ಳನಮಂ ಫಣಿರಾಜಕೇತನಾ! ೭೧ 

ದುಕ್ಯೋಧೆನಂ- ಸಂಜಯ, ಮುಂಡೆ, ಮುಂಡೆ. 

೨ ನೆಯ ಮರುಳ್‌- -ನುಡಿಯದೆ ಪೋಗಲೀಯಿಂ | 

೧ ನೆಯ ಮರುಳ್‌- -ಪೋದೊಡೆ ದೌೌಸದಿಯಾಣೆ | 

೩ ನೆಯ ಮರುಳ”--ಮಾಲಅತ ಪೋದೊಡೆ ಕಲಿಭೀಮನಾಣೆ ! 
[ದುರ್ಮೋಧನಂ ಗದೆಯಿಂ ಕುಟ್ಟುವಂ] 


`ಮರುಳ್ಲಳ್‌- -ಸಂಜೆವರಂ ನಿನ್ನಾಟಿಂ. (ಓಡುವುವು] 
ಸಂಜಯಂ--ಮಹಾಸತ್ವ, ಈ ಮರುಳ್ಗಳೊಳೇನ್‌ 9 ಬಿಜಯಂಗೆಯ್ಯಿಂ. 
ಅಕ್ಭಟ [ 


ವಿನುತನಿರೋಧಿಮಂಡಳಿಕವೌಳಿವಿಘಟ್ಟಿ ತಪಾದಪೀಠೆಕಾಂ 
ಚನಕಮಳಾಯಮಾನಮಿವು ನಿಮ್ಮಯ ಮೆಲ್ಲಡಿ ಭಿಂಡಿವಾಳದಂ 

ಬಿನ ಕರವಾಳ ಕಕ್ಕಡೆಯ ಕೊಂತದ ಧಾರೆಗಳುರ್ಜೆ ಸಂಗರಾ 
ವನಿತಳದೊಳ್‌ ವಿಧಾತ್ರವಶದಿಂ ನಿಮಗಂ ನಡೆನಂತುಟಾದುದೇ ೭೨ 


ದುರ್ಯೋಧನಂ--ಕಣ್ಣೀರನೊರಸು, ಸಂಜಯ | 
ತನುಜಾನುಜರ ವಿಯೋಗದ 
ಮನಃಕ್ಷತಂ ನೋಯಿಸಲೈ ನೆಆ8ಯವು ಸಮರಾ 
ವನಿಯೊಳುಡಿದಿರ್ದ. ಕಯ್ದುಗ 
ಳಿನಿಸುಂ:ನೋಯಿಕುಮೆ ವಜ್ರಮನನಪ್ಸೆನ್ನಂ ೭೩ 


ನಡೆ, ನನ್ನ ಥೈರ್ಯಮೆಂ ಕಲಂಕದಿರು. 
ಸಂಜಯಂ--ಇದಾರಿದು ಆಚಾರ್ಯರಕ್ಕೆ ? 
ದುರ್ಯೋಧನಂ. ಆಚಾರ್ಯ, ಕೋಪದೊಳ್‌ ದೂಸಿಸಿದೆಂ. 
ಅಟಂಯೆಮೆ ಬಿಲ್ಲ ಬಿನ್ನಣಕೆ ಗಾಂಡಿವಿಯಲ್ಲು ನಿನಾಕಪಾಣಿಯುಂ 
ನೆಟಃಯನಿದಿರ್ಚ ನಿಮ್ಮೊಡನೆ ಕಾದಿ ಗೆಲಲೈದು ನಿಮ್ಮುಸೇಕ್ಷೆಯೆಂ 


೩೪ ಗದಾಯುದ್ಧ ನಾಟಿಕಂ 


ದಲಂಯೆನಿಡೆನ್ನ ಕರ್ಮನಶಮೆಂದಆ:ಯೆಂ ನಿಮಗಿಂತು ಸಾವದೇ 
ತೆಅದಿನಕಾರಣಂ ನೆಆ8ಯೆ ಸಂಭನಿಸಿರ್ದುದೊ ಕುಂಭಸಂಭವಾ ೭೪ 
ಸಂಜಯಂ--ಇವನ" ಅಭಿಮನ್ಯು. 
ದುರ್ಯೋಧನಂ--ಅಸಮಬಲ ನಿನ್ನ ವಿಕ್ರಮ 

ಮಸಂಭನಂ ಪೆಅರ್ಗೆ ನಿನ್ನನಾನಿನಿತಂ ಪ್ರಾ 

ರ್ಥಿಸುವೆನಭಿಮನ್ಯು ನಿಜಸಾ 

ಹಸ್ಫೆ ಕದೇಶಾನುಮರಣಮೆಮಗಳ್ಕೆ ಗಡಾ ೭೫ 

[ಕೈಮುಗಿನಂ] 

ಸಂಜಯಂ--ಮಹಾರಾಜ, ಇತ್ತ ಬಾರದಿರ” ಬಾರದಿರ್‌. 
ದುರ್ಯೋಧನಂ- -ಕಂಡೆಂ, ಲಕ್ಷಣಕುಮಾರನಲ್ಲೆ? ವತ್ಸ, 

ಜನಕಂಗೆ ಜಲಾಂಜಲಿಯಂ | 

ತನೂಭನಂ ಕುಡುವುದುಚಿತಮದುಗೆಟ್ಟೀಗಳ” 

ನಿನಗಾನ್‌ ಕುಡುವಂತಾದುದೆ 


ತನೂಜ ನೀನ್‌ ಕ್ರಮವಿಸರ್ಯಯಂ ಮಾಡುವುದೇ? ೭೬ 
ಸಂಜಯ, ದುಃಖದೊಳೆ ದುಃಖಂ; ತೋಟಾಬಿಡು, ದುಶ್ಕಾಸನನೆಲ್ಲಿ ? 
ಕರ್ಣನೆಲ್ಲಿ? 

ಸಂಜಯಂ--ಇದೆ ಅಣುಗದಮ್ಮಂ |, 

ದುರ್ಯೋಧನಂ 


ನಿಜಜೀನಂ ಸರಲೋಕದೊಳ್‌ ನಿಜಮಹಾಮಾಂಸಂ ನಿಶಾಚಾಸ್ಯದೊಳ್‌ 
ನಿಜರಕ್ತಂ ರಿಪುಕುಕ್ಸಿಯೊಳ” ನಿಜಶಿರಂ ನಕ್ತಂಚರೀಹಸ್ತ್ಯ ದೊಳ್‌ 
ನಿಜಕಾಯಂ ಕುರುಭೂಮಿಯೊಳ್‌ ನೆಲಸೆ ಗಾಂಧಾರೀಜ ದುರ್ಯೋಧನಾ 
ನುಜ ದುಶ್ಯಾಸನ ಭೀಮಭೀಮಗದೆಯಿಂ ಸಂಚತ್ವಮಂ ಪೊರ್ದಿದಯ್‌ ೭೭ 


ಜನನೀಸ್ತನ್ಯಮನುಂಡೆನಾನ್‌ ಬಟೀಕೆ ನೀನ್‌ ಸೋಮಾಮೃತಂ ದಿವ್ಯಭೋ 
ಜನಮೆಂಬಿಂತಿವನುಂಡೆನಾನ” ಬಲೀಕೆ ನೀನ್‌ ಬಾಲತ್ವದಿಂದೆಲ್ಲಿಯುಂ 
ವಿನಯೋಲ್ಲಂಘನಮಾದುದಿಲ್ಲ ಮರಣಕ್ಸೆನ್ನಿಂದೆ ನೀನ” ಮುಂಚಿದಯ್‌ 
ಮೊನೆಯೊಳ” ಸೂಟರ್‌ ತಡಮಾಯ್ಕಿದೊಂದೆಡೆಯೊಳಾಹಾ ವತ್ಸ 
ದುಶ್ಯಾಸನಾ ೭೮ 


ಮೂರೆನೆಯ ರಂಗಂ ೩ಜಿ 


 ಅನುಜನ ನೆತ್ತರನೀಂಟಿದ 
ನ ನೆತ್ತರಂ ಜೀವಸಹಿತಮಾಂಟಿದಿ ದುಠ್ಯೋ 
ಧನನೆಂಬ ಪೆಸರ್ಗೆ ಮುಯ್ಯಾಂ 
ಪೆನೆ ದುಶ್ಯಾಸನನ ಬನ್ನಮಂ ನೀಗುನೆನೇ ೭೯ 


ಈ ಮುದ ಕಳೇಬರಮಂ ನೋಡಲಾ, ನಡೆ. 
ಸಂಜಯಂ--(ಅತ್ಮಗತಂ) ಪ್ರಿಯಸಖಂ, ಕರ್ಣಂ. ದುಃಖನೆಲ್ಲಂ ಮಣು 
ಕೊಳಿಸುಗುಂ ರಾಜಂಗೆ. 


ದುರ್ಯೋಧನಂ. ಹಾ, ಕರ್ಣಾ! 
ಆನುಂ ದುಶ್ಕಾಸನನುಂ 
ನೀನುಂ ಮೂವರೆ ದಲಾತೆನುಂ ಕಟೂದ ಬಲ 
ಕ್ಪಾನುಂ ನೀನೆ ದಲೀಗಳ್‌ 
ನೀನುಂ ಮಗುಲತ್ಥಿತ್ತವೋದೆ? ಅಂಗಾಧಿಸತೀ ೮೦ 
ನಿನ್ನ ಮಗಂ ವೃಷಸೇನಂ 
ತನ್ನ ಮಗಂ ಸತ್ತನಣ್ಮಿ ಲಕ್ಷಣನುಂ ನೀ 
ನೆನ್ನಂ ಸಂಸ್ಥೆ ಸುವ್ರದಾನ್‌ 
ನಿನ್ನಂ ಸುತ್ಸೆಸೆ ಬಂದೆನಂಗಾಧಿಸತೀ ೮೧ 
ಅಲಾಯೆನಿದಂ ನಿನ್ನಿಂದಿನ 
ತೆಅನಂ ನೀನೆನಗದೇಕೆ ಮುಳಿದಿರ್ನೆಯೊ ಮೇಣ್‌ 
ಮಟುವಾತುಗುಡದೆ ರವಿಸುತ 
ಮಲಅನಿಂದಿರ್ದನೆಯೊ ಮೇಣ್‌ ಬಟಲ್ಲಿರ್ದಸೆಯೋ ೮೨ 


ನಿನ್ನ ಕೆಳೆಯಂ ಸುಯೋಧನ 

ನನ್ನೋಡದೆ ನುಡಿ ಯದಸ್ಪಿಕೊಳ್ಳದೆ ಬೆಸನೇ 

ನೆನ್ನದೆ ಜೀಯೆನ್ನದೆ ದೇ 

ವೆನ್ನದೆ ಏಕುಸಿರದಿರ್ಪೆ ? ಅಂಗಾಧಿಸತೀ ೮೩ 


ಅನ್ಫತು ಲೋಭಂ ಭಯಮೆಂ 
ಬಿನಿತುಂ ನೀನಿರ್ದ ನಾಡೊಳಿರ್ಕುಮೆ ರನಿನಂ 


ಗದಾ ಯೊದ ನಾಟಿಕೆಂ 
ಲು 


ದನ ನನ್ನಿ ಚಾಗಮಣ್ಮೆಂ 
ಬಿನಿತರ್ಕೆಂ ನೀನೆ ಮೊತ್ತಮೊದಲಿಗನಾದಯ್‌ 


ಆನಅಾವೆಂ ಪೃಥೆಯಲಾವಳ್‌ 
ದಾನವರಿಪುನಟೂನನರ್ಕನಟಂನೆಂ ದಿವ್ಯ 
ಜ್ಞಾನಿ ಸಹನೇವನಟಾವಂ 
ನೀನಾರ್ಗೆಂದಾರುಮಜ ಯರಂಗಾಧಿನತೀ 


ಒಡನ್ಪಬ್ಟಿದನೆಂದಟೂಮೊಡೆ 

ಕುಡುಗುಂ ರಾಜ್ಯಮನೆ ಧರ್ಮತನಯೆಂ, ನಿನಗಾನ್‌ 
ಕುಡಲಾರ್ತೆನಿಲ್ಲ ರಾಜ್ಯ 
ಕ್ರೊಡೆಯನನಜಯುತುಮಿರ್ದೆನಂಗಾಧಿಸತೀ 


ನೀನುಳ್ಳೊಡುಂಟು ರಾಜ್ಯಂ 

ನೀನುಳ್ಳೊಡೆ ಸಟ್ಟಮುಂಟು ಜೆಳ್ಗೊಡೆಯುಂಟಂ`ರ್‌ 
ನೀನುಳ್ಳೊಡುಂಟು ಪೀಟಗೆ 

ನೀನಿಲ್ಲದಿವೆಲ್ಲವೊಳವೆ ಅಂಗಾಧಿಸತೀ 


ನಯನದೊಳಮೆರ್ದೆಯೊಳಂ ನಿ 
ನ್ನಯ ರೂಪಿರ್ದಪುದು ನಿನ್ನ ಮಾತಿರ್ದಪುಸೆ 
ನ್ಹಯ ಕಿವಿಯೊಳಗಿನನಂದನ ' 
ನಿಯೋಗಮೆಂತಾದುದಯ್ಯ ಎನಗು ನಿನಗಂ 


ನಿನ್ನಂ ಕೊಂದ ಕಿರೀಟಿಯು 

: ಮೆನ್ನನುಜನನಿಕ್ಸಿ ಕೊಂದ ಭೀಮನುಮೊಳನಾ 
ನಿನ್ನುಮೊಳೆಂ ಗಡ! ಸಾಲದೆ 

ನಿನ್ನಯ ಕೂರ್ಮೆಗಮದೆನ್ನ ಸೌಧರ್ನಿಕೆಗಂ 


ಇನಸುತನಿರನಂ ದುಶ್ಕಾ 

ಸನನಿರನಂ ಕಂಡುನಿನ್ನುಮೆನ್ನ ಸುವಿದು ನೆ 
ಟ್ವನೆ ಪೋದುದಿಲ್ಲ ಕಲ್ಲೆರ್ದೆ 
ತನದಿಂದೆನ್ನಂತು ಬಬ್ಬನಾವನುಮೊಳನೇ 


೮೪ 


೮೮ 


೧೯ 


೯೪೦ 


ಮೂರನೆಯ ರಂಗಂ ತಿ 


ಸೂನುಗಳಟಾವಂ ಪ್ರಿಯಮಿ 

ತ್ರಾನುಜರಟಕಿವಂ ವಿಧಾತ್ರ ! ನೀನ್‌ ಕಾಣಿಸಿ ಇ 

ನ್ಸೇನಂ ಕಾಣಿಸಲಿರ್ದನೆ 

ನೀನೆನ್ನಂ ಪಾಸಕರ್ಮನಂ ನಿರ್ಗುಣನಂ ೯೧ 


ಅಸ್ಸ, ಸಂಜಯ! 
ಆಕೊಡನೆ ನುಡಿವೆನಟ್ಮಾ ಯೊ 
ಳಾರೊಡನೋಲಗದೊಳಿರ್ಪೆನಾರೊಡನೆ ಸಮಂ 
ತಾರೋಗಿಸೆನೇಟುವೇನಾ 
ನಾರೊಡನೆನ್ನ ಣುಗರಿಲ್ಲದಿಭವಾಜಿಗಳಂ ೯೨ 


ಕೆಳೆಯಂಗಾಯ್ಮಸುಮೋಕ್ಷಮಾಗದೆನಗಂ ಬಾಷ್ಟಾಂಬುಮೋಕ್ಷೆಂ ಧರಾ 
ತಳಮಂ ಕೊಟ್ಟನಿನಂ ಜಲಾಂಜಲಿಯುಮಂ ನಾನ್‌ ಕೊಟ್ಟಿ ನಿಲ್ಲನ್ಯಮಂ 
ಡಳಮಂ ಸುಟ್ಟಿನಿನಂ ಪ್ರತಾಸಶಿಖಯಿಂದಾನೀತನಂ ಸತ್ತ್ರ್ರಿಯಾ 


ನಳನಿಂ ಸುಟ್ಟಿ ನುಮಿಲ್ಲ ಮತ್ರಿಯತೆಮಂ ಕರ್ಣಂಗಿದೇಂ ಕೂರ್ತೆನೋ ೯೩ 


ಸಂಜಯಂ--ದೇವಾ, ಕರ್ಣನನಿನ್‌ ಮಲತನುದು. 
ಪೆಂಡಿರ್‌ ಸಳೆಯಿಸುವಂದದೆ 
ಗಂಡರ" ಸಳಯಿಸುವುದಾಯಮೋ ಛಲಮೋ! ಕೈ 
ಕೊಂಡೆಸಸರಾರೊ ಕುರುಕುಲ 
ಮಂಡನ ನೀನೆತ್ತಿ ಕೊಂಡ ಛಲಮನೆ ಮೆೇಆ8ಯಾ ೯೪ 


ದುರ್ಯೋಧನಂ ದರಹಸಿತಮುಖನ ಸುರಕುಂ 
ಜರಗಮನನ ಕನಕಸರ್ವತಸ್ರತಿಮದಿನೇ 
ಶ್ವರಸುತನ ರೂಪು ಚಿತ್ರಂ 
ಬಕೆದಂತಿರ್ದಪುದು ಚಿತ್ತಭಿತ್ತಿಯೊಳೆನ್ನಾ ೯೫ 


ಗುರು ದೀಕ್ಬಾವಿಧಿಗಳ್ಗೆ ಮಂತ್ರಿ ಹಿತಕಾರ್ಯಾಳೋಚನಕ್ಕಾಳ್ದನು 
ರ್ವರೆಯಂ ಕಾವ ಗುಣಕ್ಕೆ ನರ್ಮಸಚಿನಂ ಕ್ರೀಡಾರಸಕ್ಕಾನೆಯಾಳ” 
ಗುರುಭಾರಕ್ಸಿಅಂವಾಳ್‌ ರಣಕ್ಕೆ ತುಟಕಲಾಳ್‌ ಕಟ್ಟಾಯದೊಳ್‌ ಮೇಳ 
ದಾಳ್‌ 
ಪರಿಹಾಸಕ್ಕೆನಿಸಿರ್ದನೊತು ಮಣ3ವಂ ದುರ್ಯೋಧನಂ ಕರ್ಣನಂ ೯೬ 


೩೮ ಗದಾಯುದ್ಧ ನಾಟಕಂ 


ಸಂಜಯೆಂ__ರಾಜರಾಜ, ಶರಶಯನದೊಳ್‌ ಭೀಷ್ಮರಿತ್ತಲಿರ್ದನರ್‌, 
ಬಿಜಯೆಂಗೆಯ್ಯಿಂ. 


ದುರ್ಯೋಧನಂಕುರುಪಿತಾನುಹ, ಬಾಲಕಂ ನಂದಿಸುವೆಂ. 


ಸಂಜಯಂ. (ಕಿನಿಯೊಳ್‌) ಅಜ್ಜಾ, ನಿಮ್ಮ ಮೊಮ್ಮಂ ಕುರುಕುಲಾಂಬರ 
ದ್ಯುಮಣಿ ದುರ್ಯೋಧನಂ ಬಂದಂ. 
ಭೀಷ್ಮಂ 


ಧವಳಗಜೇಂದ್ರನುಂ ಧನಳಚಾಮರಮುಂ ಧವಳಾತಪತ್ರಮುಂ 
ಧವಳನಿಲೋ ಚನೋತ್ಸಲನಧೂಜನಮುಂ ಬೆರಸಷ್ಟದಿಕ್ಷಟಿಂ 

ಧವಳಿಸೆ ಕೀರ್ತಿಯಿಂ ಧವಳಮಂಗಳಗೇಯದಿನೊಪ್ಪಿ ಬರ್ಪ ಕ್‌ 

ರವಧವಳಂಗೆ ದೇಸಿಗನೆ ಬರ್ಸವೊಲೊರ್ವಕೆ ಬರ್ಪುದಾದುದೇ ೯೭ 


ಏಕಾಕಿಯಾಗಿ ನಿನ್ನ ಬಂದ ಬರನಿನೊಳೆ ಸಮರವೃತ್ತ್ವಾಂತಂ ತಿಳಿದುದು. 


ದುರ್ಯೋಧನಂ. ಅಜ್ಜ, ನನಗೆ ಮಟುಗದಿರಿಂ. 

ವಿನಯಮನೊಕ್ಕು ನಿಮ್ಮ ಗುರುವ ೈದ್ಧರ ಸೆ ಸೇಟ್ಜ ಹಿತೋಸ ಸದೇಶಮಂ 
ಮನದೊಳಿಟಾಂಕೆಗೊಂಡರಿಲನಂದನನ್ಟೈ ರದೆ ನಿಮ್ಮ ಸಂದ್ರ ನಂ 
ದನನೊಡನಾನೆ ಕಾದಿಸಿದೆನಾನೆ ಕಡಂಗದೆನೆನ್ನ ಪಾಸ 

ರ್ಮನ ಕತದಿಂದಮಾ ನಿಮಗಮಾಯಿರವಾದುಡೆ soe ೯೮ 


ಭೀಸ್ಮಂ--ಮಗನೆ, ಆದುದಾಯ್ತು; ವೃಥಾ ಸಂತಾಸಂ ಬೇಡ. ಇನ್ನಾ 
ನುಂ ಸೇಟ್ಡ ಮಾತಂ ಕೇಳ್ವೆಯಪ್ಪೊಡೆ, ಪಾಂಡವರನೊಡಂಬಡಿಸಿ 
ಸಂಧಿಯಂ ಮಾಡಿ ಪೂರ್ರಕ್ರಮುದೊಳ್‌ ನಡೆವಂತು ಮಾಲತ್ಸಿಂ. 
ಇನ್ನುಮವರ್‌” ಎಮ್ಮೆಂದುದಂ ಇಂಬುಕಯ್ವರಲ್ಲಜಿ ಮಾುವರಲ್ಲ. 
ನೀನುಮೆಮ್ಮ ಪೇಟ್ದುದಂ ಮಾಣಸನೆ ನೆಗಳ್ಟೀಟ್ಟುಂ. 


ದುರ್ಯೋಧನಂ ನಿಮಗೆ ಪೊಡೆಮಟ್ಟ ಪೋನೀ 
ಸಮಕಟ್ಟಿಂ ಬಂದೆನಹಿತರೊಳ್‌ ಸಂಧಿಯನೇಂ 
ಸಮಕೊಳಿಸಲೆಂದು ಬಂದೆನೆ 
ಸಮರದೊಳೆನಗಜ್ಜ ಸೇಟಕಿಮಾವುದು ಕಜ್ಜಂ ೯೯ 


ಸ ಮೂರನೆಯ ರಂಗಂ ರ್ನ 


ನೆಲಕಿಅಾವೆನೆಂದು ಬಗೆದಿರೆ ? 

ಛಲಕಿಅ*ವೆಂ ಪಾಂಡುಸುತರೊಳೀ ನೆಲನಿದು ಪಾ 

ಟತ್ಸಿಲನೆನಗೆ ದಿನಪಸುತೆನಂ ಕ 

ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಟ್ಟಪೆನೇ ? ೧೦೦ 


ಬಾಡಮನ್ಸೆ ದನವರ” ಮುಂ 

ಬೇಡಿಡೊಡಾನಿತ್ತೆ ನಿಲ್ಲ ರಾಜ್ಯಾರ್ಥಮನಾನ್‌ 
ಬೇಡಿಯವರಲ್ಲಿಗಟ್ಟಿದೊ 

ಡೇಡಿಸಿ ಜಕೋಡಿಸನೆ ಸವನನಂದನೆನ್ನಂ ೧೦೧ 


ಪುದುವಾಟಲ್ಪಣಮಾಗದೆಂತುಮವರೊಳ” ಸಂಧಾನಮಂ ಮಾಡಲಾ 

ಗದು ನೀಮಿಲ್ಲದೆ, ಅಜ್ಜ, ಬಿಲ್ಲ ಗುರುಗಳ” ತಾಮಿಲ್ಲದಾ ಕರ್ಣನಿ 

ಲ್ಲದೆ ದುಶ್ಕಾಸನನಿಲ್ಲದಾರೊಡನೆ ರಾಜ್ಯಂಗೆಯ್ವೆನಾರ್ಗೆನ್ನ ಸಂ 

ಸದಮಂ ತೋಟುನೆನಾರ್ಗೆ ತೋಟ ಮೆಅಕಿವೆಂ ನಾನಾನಿನೋದಂಗಳಂ ? 


ಕ್ಷಮಿಸಿಂ ; ಎನ್ನಟಲಾಲದು. ಅಖಂಡಿತಮಭಿಮಾನವೊಂದುಲೀ 
ದುದು. ಅದನೆ ಬಲ್ಜಿಡಿನಿಡಿವೆಂ. 


ಭೀಷ್ಮಂ ಸಂಜಯ, ಪೋಗು. ಗಾಂಧಾರಿಗಂ ಧೃ ತರಾಷ್ಟ್ರಂಗಂ ಪೇಟರ್‌ 
4 ಮೊಮ್ಮಂ ನುಡಿದ ನುಡಿಯನೆಂತುಂ ಒಡಂಬಡುವನಲ್ಲ. 
ಆಶ್ಚರ್ಯಂ ಆತನ ಸತ್ವಮುಂ ಏಕಾಂಗಸಾಹಸಮುಂ. ಮಾನಧನ 

ನಪ್ಪಾತನಂ ನಾವು ಕಾಡುವುದಲ್ತು? ಎಂದು. 
[ಸಂಜಯಂ ಪೋಪಂ] 


ಮಗನೆ, ಧೈರ್ಯಂಗೊಳ್‌, ನಾಳೆ ತೀರ್ಥಯಾತ್ರೆಗೆ ಪೋದ ಬಲ 
ದೇವಂ ಬರ್ಪಂ. ಇದೊಂದು ದಿವಸಂ ಮೈತ್ರೇ ಯರ ಶಾಸದಿಂ 
ನಿನಗೆ ಗಂಡಂ; ಇದರ್ಕೆ ಕಾಲನಂಚನೆಯೆ ಮಂತ್ರಂ. ವೈಶೆಂಪಾ 
ಯನ ಸರೋವರಮಂ ಪೊಕ್ಸಿರ್ದು ಇಂದಿನೊಂದಿರುಳಂ ಕಲಸಿ 
ನಾಳೆ ಸಿನ್ನದೃಷ್ಟಮಂ ನೋಡು, ಪೋಗು. 


ದುರ್ಯೋಧನಂ- -ಮಹಾತ್ಮರಾಶೀರ್ವಾದಂ 
(ಸೋಗುತ್ತೆ] 


೪೦ ಗದಾಯುದ್ಧ ನಾಟಿಕಂ 


ಅರಿಯರ”" ಪಾಂಡವರನರೊಳ್‌ 

ವಿರೋಧಮಂ ಬಿಸುಟು ಸಂಧಿಯಂ ಮಾಡುವುನೆಂ 

ಬರ ನುಡಿಯಂ ಕೇಳಲ್ಕೆಂ 

ದೆರಡುಂ ಕಿವಿಗಳುಮನೆನಗೆ ಬಿದಿ ಮಾಡಿದನೇ ೧೦೩ 


ಕೊಳದೊಳ" ಕಾಲವಂಚನಂ | 


ದಿನಕರತನಯನ ದುಶ್ಶಾ 

ಸನನ ನಿಯೋಗಡೊಳಮಿನಿತುವರೆಗಂ ನೋವಿ 

ಲ್ಲೆನಗೆ ತಲೆಗರೆದು ನೀರೊಳ 

ಕುನಿಯನೆ ನೊಂದೆಂ ನದೀಜನಭ್ಯರ್ಥನೆಯಿಂ | ೧೦೪ 


ಅಕ್ಕೆ! ಭೀಮುನೊಳಿ ಸಂಧಿಯ ಮಾತು ಮಾಣ್ಣುದು. 


೪ ನೆಯ ರಂಗೆಂ 
[ಕರಾತರ್‌ ಆಅಜಸುತ್ತ೦ ಪೋಗುನರ್‌__ ಭೀನುಂ ಧರ್ಮರಾಜಂ ಕಷ 0] 
ಡ್‌ ಲಿ 
ಭೀಮಂ--ಎತ್ತಲಡಂಗಿದಂ ಆ ದೌಸದೀದ್ರೋಹನ"! 


ತೊದಳಾಯ್ತೆ ನ್ನಯ ಪೂಣ್ಣ ಪೂಣ್ಳೆ ಸಭೆಯೊಳ್‌ ಪಾಂಚಾಲರಾಜಾತ್ಮ ಜಾ 
ವದನಮ್ಲಾನತೆ ಮಾಣ್ಣುದಿಲ್ಲೊಗೆದ ಮದ್ದೋರ್ದಂಡಕಂಡೂತಿ ತೀ 
ರ್ದುದುಮಿಲ್ಲಿನ್ನು ಮಣಂ ಸುಯೋಧನವಧಕ್ಟೇಗೆಯ್ದೆ ನೆಂತಕ್ಕುವೆಂ 

ಬುದೆ ನಿಂದುತ್ಸುಕಚಿತ್ತಮುಮ್ಮಳಿಸುಗುಂ ಪಾಪಾತ್ಮನೇನಾದನೋ । ೧9೫ 


ರಸೆಗಿಟೂದನೊ ಮೇಣ್‌ ನಾಲ್ಕುಂ 

ದೆಸೆಗಳೆ ಕೋಣೆಗಳೊಳುಳಿದನೋ ಖಳನಿಲ್ಲೀ 

ವಸುಮತಿಯೊಳ್‌ ಗಾಂಧಾರಿಯ 

ಬಸಿಅಂ ಮೇಣ್‌ ಮಗುಟತ ಪೊಕ್ಸಿರ್ದಸನೋ | ೧೦೬ 


ಚರಮಚರಮೆಂಬ ಜಗದಂ 

ತರದೊಳ್‌ ಖಳನೆಲ್ಲಿ ಪೊಕ್ಕೊಡಂ ತದ್ದು ಜಪಂ 

ಜರದೊಳಗಿರ್ದೊಡೆ ಹರಿಹರ 

ಹಿರಣ್ಯಗರ್ಭ ರ್ಕಳಲ್ಲಿಯುಂ ಕೊಲ್ಲದಿರೆಂ ೧೦೭ 


ಚತುರಂತಕ್ಷಿತಿಕಾಂತೆ ಕೇಳ್‌ ಜಲಧಿ ಕೇಳ್‌ ಸಪ್ತಾರ್ಚಿ ಕೇಳ್‌ ತಾತ ಮಾ 
ರುತ ಕೇಳ್‌ ಮಾರುತಮಾರ್ಗ ಕೇಳ್‌ ಪಗೆವನಂ ಕೊಂದೆನ್ನ ಕೋಪಾಗ್ನಿಗಾ 
ಹುತಿಮಾಟಕ್ಸಿಂ ಕೊಲಲಾಜದಂದು ತೆಟಃಸಂದಾನೆನ್ನನಿಂದಗ್ನಿ ಗಾ 
ಹುಕಿಮಾಟಕ್ಬಿಂ ಗಡಮೆಂದು ಪೂಣ್ಣೊದಅಾದೆಂ ಕೌರವ್ಯಕೋಳಾಹೆಳಂ 


ಧರ್ಮರಾಜಂ- ಭೀಮ, ಈ ಮಸಕಂ ಮಸಗಲ್‌ ತಗದು. 
ಭೀಮಂ--ಓಹೊ ! ಧರ್ಮಶ್ರವಣಂ ! 


ಎರಿತುಂ ದ್ರೌಪದಿ ಮುಕ್ಕಕೇಶಿ ನಮೆವಳ್‌ ತದ್ದುಃಖಮಂ ಕಂಡು ಕಂ 
ಡೆಠಿತುಂ ಸೈರಿಸೆವಾನುಮೆನ್ನ ನುಜರುಂ ಪಾಂಚಾಲಿಯಂ ನೋಡಿ ನೀನ್‌ 
ಮನದೊಳ್‌ ನೋವುದುಮಿಲ್ಲ ನಿಷ್ಟರುಣಿಯಯ ನೀನಿಂತಿರಾನನ್ನೆ ಗಂ 
ಮುನಿಸಂ ತೀರ್ಚಲೊಡರ್ಚಿ ವೈರಿತರುವಂ ನಿರ್ಮೂಲನಂ ಮಾಡುವೆಂ ೧೦೯ 


೪೨ ಗದಾಯುದ್ದ ನಾಟಕಂ 


ಆನುಂ ನಿಧೇಯನಲ್ಲಂ 

ನೀನುಂ ಗುರುವಲ್ಲಮಿಂದಿನೊಂದೆವಸದೊಳು 

ರ್ನೀನಾಥ ಸರಿಯ ಬಿಡ ಕುರು 

ಸೂನುವನಿರದಿಕ್ಸಿ ಮೆಟ್ಟಿ ಡೊಕ್ಕರಿಸಿದಪೆಂ ೧೧೦ 


ಮುಂದಲೆಯಂ ವಿಡಿದೆನ್ನಯ 
ಮುಂದೆಟ8ದನಲಜೆಯನುಯ್ದು ಸರಿಭವಿಸಿಯೆ ದ 
ಳೆ ಂದುರಿದು ಸೊರ್ಕಿದವನಂ 


ಡೆ 
ಕೊಂದೆಂ ಕುರುಸತಿಯುಮಂ ಕೊಲಲ್‌” ತಡೆದಸೆನೇ ೧೧೧ 


ಕೃಷ್ಣಂ- -ಭೀಮ, ಮಾತಿನೊಳ ಕಾರ್ಯಮಾಗದು. ನೇಸಜಾಟಯು 
ತಿರ್ಕುಂ. ಮುಂದಜಸುವಂ, ಬಾ. 


ಭೀಮಂ- ಎಲೆ. ಎಲೆ ಸೈನಿಕರಿರಾ! ಕುರುಧರೆಯೊಳ" ಕುರುಸತಿಯ 
ನಜಸುವಂತಾಯ್ಕು, ! ಅಹಹ! 


ಧ ೈತರಾಷ್ಟ್ರಾ ಸತ್ಯನಬ್ಬ ಪ್ರಿ ಫ್ರಿ ಯಸುತಸಖನೇಕಾದಶಾಕ್ಷೋಹಿಣೀಶಂ 
ಕ್ಟ ತಕದ್ಯೂಕಸ್ವನಾಧೀಕೃ ತ ಯಮಸುತಭೀಮಾರ್ಜುನಂ ದ್ರೋಣಭೀಷ್ಮೋ 
ಚಿತವಾಕ್ಯಡ್ವೆ (ಸಿ ಕೃಷ್ಣಾ ೦ಬರೆಕಬರಿಹರಂ ಶೋಕತೀವ್ರಾಗ್ಗಿ: ದಗ್ಗ ೦ 
ಸುತಶೋಕಾಕ್ರಾಂತನೆಲ್ಲಿರ್ದನೊ ನೃಸತಿಲಕಂ ನಿಮ್ಮ ರಾ ಜಾಧಿರಾಜಂ 
ಭರತಕುಲೇಂದುಕಳಂಕಂ 
ಭರತಾನ್ವ ಯರಾಜಭವನರಾಜಕಪೋತಂ 
ಕುರುಕೇತುವೆಲ್ಲಿದಂ ತ 
ತ್ತುರುಕುಲಲಯಕೇತು ಭೀಮಸೇನಂ ಬಂದಂ ೧೧೩ 
(ತೆರೆಯೊಳ್‌] 


ಕಿರಾತರ್‌ಸಜ್ಜೆ | ಪಜ! 
ಜೆ)? [ಪೋಗುನರ್‌] 
[73 


a a 


೫ ನೆಯ ರಂಗಂ 
ಭೀಮಂ. -ಎಲ್ಲಿ ? ಎಲ್ಲಿ ಸಜ್ಜೆ ? 
ಕೆರಾತಂಈ ಕೊಳದ ತಡಿಯೊಳ್‌. 
ಭೀಮಂ. ಅವನದೆ ! ಆಹಾ, ಪೊಅನುಟ್ಟ ಸಜ್ಜೆ | 


ಕೃಷ್ಣ ೦ಇದು ಕಸಟಿಯ ತಂತ್ರಂ; ಭೀಷ್ಮನ ಕಾಲಹರಣಮಂತ್ರಂ. 


ಒಳಗಿರ್ಸಂ ; ಕೊಳನಂ ಮುತ್ತಿ ಪೊಜಮಡಿಸಿಂ. 
[ಕರಾತರ್‌ ಪತ ಯೆಂ ಪೊಯ್ಯರ್‌] 
ಧರ್ಮರಾಜಂ- -ಇದೊಂದು ಲಜ್ಜೆಯಾಯ್ತು ಭರತಕುಲಕ್ಕೆ. 
ಕೃಷ್ಣ 0. -ಧರ್ಮಪ್ರಿಯ, ರಾಜ್ಯಲಕ್ಷ್ಮ್ಮಿ ಪೇಸಿ ಬಿಸುಟ್ಟಿ ವಂ. 
ತುಜುವಂ ಕಳಿಸುವ ಕೃಷ್ಣೆ ಯ 
ನಿಟಂೀಯಂ ನಿಡಿದುರ್ಚನೇಲ್ವ ಕೊಳನಂ ಪಿಂದುಂ 


ಸೆಅಗಾಗಿ ಪುಗುವ ದುರ್ನಯ 
ಮಲಂಪವೆ ಕೌರವನ ರಾಜ್ಯದಾಯುವ ಕೇಡಂ 


ಧರ್ಮರಾಜಂ- ಅಂಕದ ಕಲಿ ಕುರುವಂಶಶ 
ಶಾಂಕನೆ ದುರ್ಯೋಧನಾಂಕನೆನೆ ನೆಗಟ್ಟಯಶಃ 
ಸಂಕದೊಳಮಾ ಸರೋವರ 
ಪಂಕದೊಳಂ ನೀನೆ ನಿನ್ನಂತಟ್ಟುವರೇ 


ಕೃಷ್ಣ ೦-_ಮಾನಧನನೆನಿಸಿ ನಿನ್ನಭಿ 
ಮಾನಕ್ಷತಿಮಾಡಿದಯ್‌ ಸುಯೋಧನ ನೀನ್‌ ಮ 
ತ್ರೀ ನೀರೊಳಗೆಸಡಿರ್ಕುಂ 
ಮೀನಿರ್ಕುಂ ಕಸ್ಬೆಯಿರ್ಕುಮಿರ್ಸರೆ ಗಂಡರ” 


ಭೀಮಂ-- ಈ ಬೂತೆನ್ನ ಸರಂಗೇಳ್ವಲ್ಲನೆ ಪೊಲಮಡುವನಲ್ಲಂ. 


ಭವದನುಜನರುಣಜಲಮಂ 
ಸವಿನೋಡಿದೆನಿಂತು ನಿನ್ನ ಬಲಜಲನಿಧಿಯಂ 


೧೧೪ 


೧೧೫ 


C೧೬ 


TY) ಗದಾಯುದ್ಧ ನಾಟಿಕಂ 


ಸವಿನೋಡಿದೆನೀ ಕೊಳನಂ 
ತವೆ ಪೀರ್ದು ಬಟಾ ನಿನ್ನ ಸನಿಯಂ ನೋಟಕ್ಸಿಂ ೧೧೭ 


ಸ್ವರಮಂ ಕೇಳಲೈನ್ಸು 
ರೂಪಮಂ ನಿಂದು ನೋಡಲಣ್ಮದೆ ಸಮರಾ 
ಕರಮಂ ಬಿಸುಟ್ಟು, ಕಮಲಾ 
ಕರಮಂ ಪೊಕ್ಕೆಲೆವೊ ಮರುಳೆ ಬರ್ದುಕಲ್‌ ಬಗೆವಾ ೧೧೮ 


ಜಲದೊಳ್‌ ಮೀನಿರ್ಸವೊಲ್‌ ನೀನ್‌ ಕೊಳದೊಳೆ ಮುಲುಗಿರ್ದಕೃಟಾ 
ಕೋಡ ಸೇಡಿಂ 


ಗೊಳಗಾದಯ್‌, ನಿನ್ನ ದುರ್ಯೋಧನವೆಸರ್ಗಿದು ಲಜ್ಜಾ ಕರಂ, ತೋಟ 
ದಯ್‌ ಫಿ 
ನ್ಹಳವಂ ಚಿಃ ಸತ್ತರೇಂ ಪುಟ್ಟರೆ, ಪೊಟಮಡು, ನೀಂ ಕೈದುಗೊಳ” 
ಕೌರವೇಂದ್ರಾ 
ಚಳವಜ್ರಂ ಬಂದನೀಗಳ್‌, ಕುರುಕುಲಮುಥನೋದ್ಭೀಕರಂ ಭೀಮಸೇನಂ 


ಹರಿ ಸಂಧಾನಕ್ಕೆ ವಂದಂದವಗಡಿಸಿದಹಂಕಾರಮೆಲ್ಲಿತ್ತೊ ( ಕೃಷ್ಣಾ ಸ್ಟಾ 
ಬರಕೇಶಾಕೃಷ್ಟಿಯಂ ಮಾಡಿಸಿದ ಮದಮದೆಲ್ಲತೊ, ( a ಮ 
ಚ್ಚರದಿಂ ಜಿ ತಿಲ್ರನೆ ತಿರಿಪಿದ : ಸೊರ್ತೇಗಳೇನಾದುದೋ 
ಪೇಟಕ್‌ 
ಕುರುವಂಶಾಧೀಶ, ನಾನ್‌ ಮೂದಲಿಸುವನದಟೂ ಭೀಮನುದ್ದಾಮ 
ಭೀಮಂ ೧೨೦ 


ದುರ್ಯೋಧನಂ--[ಎಬ್ಹು ] ಎಲ್ಲಿ ಭೀಮಂ? 


ಭೀಮಂ ನಿನ್ನನುಜನರುಣಜಲಮಂ 
ಮುನ್ನಂ ತವೆ ನೀರ್ದೊಡಂಜಿ ನೀನ” ಪುಗೆ ಕೊಳನಂ 
ಬೆನ ತೆ ಬಂದಾತಂ ಶೌ 
ಹೋ ತನೀ ಯರ್ದನಲ್ಲೆ, ಕೌರನಭೀಮಂ ೧೨೧ 


ಐದನೆಯ ರಂಗಂ | ೪೫ 


ದುರ್ಯೋಧನಂ. -ಎಲ್ಲಿರ್ದುದೊ ಈ ಗಂಡಗರ್ವಂ ಕಸಪೆಯನೆಟಃದಾಡಿ 
೪) ೯ 
ದಂದ್ಕು ಷಂಡ! 
ನಾಟ್ಕುಡಿಗಳೆದುಲತ ಬೇರಂ 
ಬಿಬಕ್ಸಿಯುಮಂ ತಿಂದು ವನದೊಳಡಗಿರೆ ನೀವುಂ 
ನೀಟ್ವರಿಸಿ ನಿಂದುಮಾಗಳ್‌ 
ಪೇಟರ್‌ ಕಮ್ಮೆ ಕಿಸುವರೆ ಬಿರುದುಮಂ ಬೀರಮುಮಂ ೧೨.೨ 


ಪುಟ್ಟಂ ಸಟ್ಟುಗಮಂ ಬಿಸುಟ್ಟು ಗದೆಗೊಂಡೊ ಟ್ಟಿ ಸುವಂತುಟಾ 
ದುದೆ? 


ಎಸರನಿಡುವಕ್ಸಿಗರ್ಚುವ 

ಬೆಸನುಂ ಕಯ್ಗೆ ಅತವ ಕಂಚುಗರ್ಚುವ ಬೆಸನುಂ 

ಬೆಸನಲ್ಲದೆ ಮತ್ತ 3ನ ಬಾ 

ಇಸಿಗಂಗಾರಿತ್ತರೆಲವೊ ನಿನಗೀ ಬೆಸನಂ ೧೨೩ 


ಭೀಮಂ ಸಿರಿಯಣ್ಣನ ನನ್ನಿಯನಾ 
ದರದಿಂ ಕಾಯಲ್ವೆ ಸೆಅರ್ಗೆ ಬಾಣಸುಗೆಯ್ದೆಂ 
ಕುರುನಂಶಜ ಕೇಳ್‌ ನಿನ್ನೀ 
ಶರೀರಮಾಂಸದೊಳೆ ಮರುಳ್ಲೆ ಬಾಣಸುಗೆಯ್ವೆಂ ೧.೨೪ 


ಧರ್ಮರಾಜಂ--ಭೀಮಾ,  ದಾಯಿಗತನದೆ ಮುನ್ನೆ ಗೆಯ್ದಧರ್ಮಮಂ 
ನೆನೆಯದೆ ನಿರ್ಮಲಕ್ಷತ್ರಧರ್ಮಮಂ ನೆನೆ. ಸುಯೋಧನ, 


ಆಗದು ಸಮರಂ ಗುಣಯುತ 

ನಾಗು ಮಹಾಭೋಗಿಯಾಗು, ನಿನ್ನಾಳ್ತೆ ಮಹೀ 

ಭಾಗಮುಮಂ ಸಕಲಮಹೀ 

ಭಾಗಮುಮಂ ನೀನೆ ಕೊಂಡು ಸುಖಮಿರಲಾಗಾ? ೧೨೫ 


ಧರಣೀ ಚಕ್ರಮನೊಪ್ಪು ಗೊಳ್‌ ಬಗೆಯದಿರ್‌ ವಿದ್ವೇಷಮಂ ನಮ್ಮನ್ನೆ 
ವರನಿನ್ನಾಳ್ರೆಸಕ್ಸೆ ಸಿಕೊಳ್‌ ನೆನೆಯದಿರ್‌ ಕಿಟಕ್ಸೂ ಕೈನೊಳ್‌ ತೊಟ್ಟು ಕೊಂ 
ಡಿರೆಸೆಮ್ಮೆಂದುದಭಿಂಬುಕೆಯಕ್‌ ಮನದೊಳೊಳ್ಳಿಂ ಶಾಂತಿವಿಶ್ರಾಂತಿಸೋ 
ದರನೆಂಬಂತುಸಶಾಂತಿಯೆಂ ಕುರುಕುಲಕ್ಸಾ ಒಸಾಲಚೂಡಾವ.ಣೀ ೧೨೬ 


೪೬ ಗದಾಯುದ್ಧ ನಾಟಿಕಂ 


ಕೃಷ್ಣ -ದುರ್ಯೋಧನ,ಧರ್ಮಜಂ ಕ್ಸಪೆಯಿಂದೊಳ್ಳಿ ತಂ ಸೇಟ್ಲಪಂ ; ಈಗಳುಂ 
ಣ ು ೪ ಎ 

ಕೇಳ್ದು ಬರ್ದುಕು. 
ದುರೋಧನಂ-ನೀನ್‌ ಗಡ | ಮಧ್ಯಸ್ಥಂ ನುಡಿ 

ವಂ ಗಡ! ಪುದುವಾಟಕ್ಸಿಯೆನಗಮವರ್ಗಂ ಸಂಧಾ 

ನಂ ಗಡ! ಸಂಧಿಯ ಮಾತೆಂ 

ಲಂಫಿಸಿದೆಂ ಮುನ್ನಮಿನ್ನೆರಟ್ಟುಡಿದಪೆನೇ ೧೨೭ 


ಭೀಮ, ಇದೇಂ ಮಾತುಗಾಅಾಕೆ ! ಬಾ, ಪೊಣರ್‌ 1 ನಿಡುಬಯಕೆಯ 
ಗದಾಯುದ್ಧಂ ಸಾರ್ದುದು. ಕಯ್‌ ಪೊಯ್‌! 
[ದೃಂದ್ವ ಯುದ್ಧ 0] 
ದುರ್ಯೋಧನ. ಇದು ಕಳಿಂಗನಂ ನುಂಗಿದ ದರ್ಪಕ್ಕೆ. 
ಭೀಮಂ. ಇದು ಲಾಕ್ಸಾಗೇಹದಾಹಕ್ಕೆ. ಸ 
ದುರ್ಯೋಧನಂ. ಕುರುಬಾಲರಂ ತಿಂದ ರಕ್ಕಸತನಕ್ಕೆ. 
ಭೀಮಂ. -ಕೈತ್ರಿಮವಿಸಾನ್ನಕ್ಕೆ ; ಜೂದಿಂಗೆ. 
ದುರ್ಯೋಧನಂ. -ದುಶ್ಯಾಸನರಕ್ತ ಮಂ ಪೀರ್ದ ಪಿಶಾಚಕ್ಕೆ. 
ಭೀಮಂ ಪಾಂಚಾಲೀಪ್ರಸಂಚಕ್ಸೆ 
ದುರ್ಯೋಧನಂ__ಕರ್ಣಂಗೆ | (ಭೀಮಂ ಬೀಜ್ವಂ) 
ಕೃಷ್ಣಂ. _ಬಿಟ್ಜಂ ಭೀಮಂ. 
ದುರ್ಯೋಧನಂ - ಇದು ಧರ್ಮಯುದ್ಧಂ; ಪೊಯ್ಯೆಂ ಬಿಟ್ಟಿನಂ. ಇರಿಂ, 
ಎಲ್ಟಿ ಅಂಸುವೆಂ ಗದೆಯ ಗಾಳಿಯಿಂ. 
ಭೀಮಂ [ನಿಟ್ಟುತೆ] ಕೃಷ್ಣೇ! ಕೃಷ್ಣೇ! 
ಕೃಷ್ಣಂ. ಸತ್ಯಾಶ್ರಯ, ಊರುಭಂಗಸ್ರತಿಷ್ಜೆ ಏನಾಯ್ತು ? 
ದುರ್ಯೋಧನಂ - [ತೊಡೆಯಂ ತಟ್ಟ] ಭಂಗಮಾಯ್ತು | 
[ಯುದ್ಧಂ, ದುರ್ಯೋಧನಂ ಬೀಟ್ವಂ] 


ಭೀಮಂ. ಕೃಷ್ಣೇ, ಳೌರವಕುಳಕಾಳರಾತ್ರಿ | 


[ದೌಪದಿ] 
ಬಾ, ನೋಡು ಬಾ, ಊರುಭಂಗ ಕಿರೀಟಭಂಗಂ. [ಒದೆನಂ] 


ಐದನೆಯ ರಂಗಂ ೪೭ 


ಧೆರ್ಮರಾಜಂ__ಆಗದಾಗದು. ತಮ್ಮನಂ, ಏಕಾದಶಾಕ್ಷೋಹಿಣೀಪತಿಯಸ್ಸ 
ರಾಜಾಧಿರಾಜನಂ ಸರಾಭನಿಸದಿರ”. ಆಹೆ! 


ಇಡೆ ತೊಡೆಯನುಡಿದು ನೆಟ್ಟ ನೆ 

ಕೆಡೆಯುತ್ತುಂ ಕರ್ಚಿ ರಡು 

ಬಿಡೆನೆಂಬ ಜಿ ಕುಲಗಿರಿ 

ಕೆಡೆದಂದದೆ ಕೆಡೆದು ಕೌರನೇಂದ್ರಂ ಮೆಅ8ವಂ ೧೨೮ 


[ದುರ್ಕೋಧನನಂ ಸಂತೈಸುನಂ] 
ಭೀಮಂ. ನೋಡು, ಕಣ್ಣಾರ್ವಿನಂ ನೋಡು; ಯಾಜ್ಞ ಸೇಫಿ, 


ಮುಳಿಸಿಂ ನಂಜಿಕ್ಸಿ ಕೊಂದಂದಿನ ಜತುಗೃ ಹೆದೊಳ್‌ ಸುಟ್ಟ ಕೌಟಲ್ಯದುರ್ನೀ 
ತಳಮಂ ಜೂದಾಡಿ ಗೆಲ್ಲಂದಿನ ನಿಜಕಬರೀನೀನಿಬಂಧೆಂಗಳೆಂ ದೋ 

ರ್ವಳದಿಂದಂ ತಮ್ಮನಿಂ ತಾನ್‌ ತೆಗೆಯಿಸಿ ನಡೆದಾ ನೀಚನಾದ್ರೋಹನಾ ಚಂ 
ಚಳನಾ ಚಂಡಾಲನಾ ಪಾತಕನಿರವನಿದಂ ನೋಡು ಪಂಕೇಜವಕ್ರ್ರೇ! ೧೨೯ 


ಅರಸಂ ದೀಕ್ಷಿತನಿಲ್ಲಿ ಖುತ್ಚಿಜರೆಮೆಮ್ಮೊಳ್‌ ನಾಲ್ವರುಂ ಸಂಗರಾ 
ಧ್ವರದೊಳ್‌ ತಾನುಪದೇಶಕಂ ಮುರಹರಂ ನೀನುಂ ಗೃಹೀತವ್ರತಾ 

. ಚರಣವ್ಯಾಸಿಕೆ ಮೇಣ್‌ ಭವತ್ಸರಿಭವಂ ಸಂಚಾರಕಂ ಕೌರವೇ 

ಶ್ವರನೀತಂ ಸಶುವಾಗೆ ಬೇಳ್ದೆನಿವನಂ ಕೋಪಾಗ್ಲಿಯಿಂದಗ್ಗಿಜೇ ೧೩೦ 


ಸುಹುತಂ ಕೌರವ್ಯಕ್ರ 

ವ್ಯಹವ್ಯದಿಂದೆನ್ನ ಕೋಪಹನ್ಯವಹಂ ದು 

ರ್ವಹದುರ್ಯೋಧನದೇಹೆ 
ಪ್ರಹರಣಲೋಹಿತದಿನಾದುದವಭ್ಛಥಸವನಂ ೧೩೧ 


ಪಗೆ ಮಡಿದುದು, ಮುಡಿ. 
ದ್ರೌಸದಿ- -ಅಭ್ಯಾಸಂ ಪೋಗಿ ಮಜಃದೆಂ. ಪಗೆಯಂ ಮಡಿಯಿಸಿದ ನೀನೆ 
ಮುಡಿಯಶ್ವೇಯ್ವುಂ. 


ಭೀಮಂ--ಆಯ್ಕು ವೇಣೀಸಂಹಾರಂ. ಸ್ಮರಸಂಜೀವನೆ ಕೃಷ್ಣೆ ಪೂಮುಡಿ 
ದಳ್‌, ಅಹೋ, ಶೃಂಗಾರಂ, ವಿಭ್ರಮಂ, ಬೆಡಂಗು, ಬಿಂಕಂ | 


೪೮ ಗದಾಯುದ್ಧ ನಾಟಕಂ 


ಇಂತಾಗನೇಡಾ ಸೆಣ್ಣೆಲ್ಹು ? ಈಕೆಯ ನಗೆಗಣ್ನೋಟದಿಂ ಸಮರ 
ಶ್ರಮಂ ಕೆಟಾದುದು. 


ಸನ್ನೆರಡುಬರಿಸಮೊಳಗೆಯೆ 

ಬನ್ನದ ನೆನವಿಂದೆ ಬೆಂದಟಲ” ಪಿಂಗಳೊಡೆಂ 

ತನ್ನಿಂ ಕಾಳಿಕೆ ನಿಂಗಿದ 

ಪೊನ್ನಂತೀ ಕಾಂತೆ ಕಣ್ಣೆ ತೊಳಗುತ್ತಿರ್ಪಳ್‌ ೧೩೨ 


ಪ್ರಿಯೆ, ಬಾ, ಬೀಡಿಂಗೆ. [ಭೀನುನುಂ ದ್ರೌಪದಿಯುಂ ಪೋಪರ್‌] 


ಧರ್ಮರಾಜಂ--ಕೃಷ್ಣಾ, ಕೃಷ್ಣಾ ! ವಿಜಯೋನ್ಮತ್ತರಿವರ್‌ ಕಾಣರ್‌, 
ನಾನ್‌ ಕಾಣ್ಬೆಂ, ಭೀಮನ ತಲೆಯ ಮೇಲಾಡುವ ಘೋರಮೂರ್ತಿ 
ಗಳೆ. ಮಹಾಪಾತಕಂ ಭ್ರಾತೃಹತ್ಯಂ. ಕಾವುದು ಕಾನುದು 


ವತ್ಸನಂ | 


ಕೃಷ್ಣ ನಿನ್ನ ಧರ್ಮವೇ ಕಾವುದು. ಬಾ, ಎಲ್ಲರುಂ ನೀಲಾಚಲಕ್ಕೆ 
ಪೋಗಿ ಮಹಾಶಿನನನಾರಾಧಿಸಿ ಬರ್ಸ ಬಾಧೆಯಂ ನೂಂಕುವಂ. 
ಇಂದು ನಿಮಗಾದಳ್‌ ಕೌರವನ ಲಕ್ಷ್ಮ. [ಸೋಪರ್‌] 
[ಲಸ ದುರ್ಕೋಧನನತ್ತೆ ಜಿಂ ಪೊಣಮಡುವಳ್‌_ಅಶ್ವತ್ಥಾಮಂ] 


ಅಶ್ವತ್ಥಾಮಂಭೀಷ್ಮರ್‌ ಪೇಟ್ಮ ಕೊಳಂ ಇದೆ ಅಕ್ಟುಂ. ಕೌರವನೇ 
ಶ್ವರನಂ ಕೂಡಿ, ಪಾಂಡವರಂ ಧ್ವಂಸಂ ಮಾಟತ್ಬಿಂ... -ಆರೀಕೆ ? 
ಸರೋವರಲಕ್ಷ್ಮಿಯೋ? ನೀನಾರ್ಗೆ? ಎತ್ತಣಿಂದಂ ಬಂದೆ ? ಎಲ್ಲಿಗೆ 

, ಸೋದನೆ ? 

DR 

ಅಮೃತಸಯೋಧಿಮಂಥನದೆ ಪುಟ್ಟಿಡೆನಬ್ಬ ಭವಾಂತರಾಳದೊಳ್‌ 

ರಮಿಯಿಸ ಪದ್ಮನಾಭನುರದೊಳ್‌ ನೆಲಸಿರ್ಪ ಮಹಾನುಭಾವೆಯೆಂ 

ಕಮಲೆಯೆನಿನ್ನೆಗಂ ಕುರುನುಹೀಸತಿಯೊಳ” ನೆಲಸಿರ್ದೆನೀಗಳು 

ತ್ಮಮಪುರುಷೋತ್ತಮಂ ಬೆಸಸೆ ಪಾಂಡವರೊಳ” ನೆಲಸಲ್ಕೆ ಪೋದನಸೆಂ 


ಅಶ್ವತ್ಕಾಮಂ--ಪಾಂಡವರೊಳ್‌ ಪೋದಸೆನ್‌ 1! ಆ ಗೋಪಾಳಂ ಕೃಷ್ಣ 


ಐದನೆಯ ರಂಗಂ 


ನೊಡನಿರ್ದು ಗೋಪಿಯಾದ ಮೂಢೆ, 


ಫಲಿ ಸಂದೆಯೆಂದು ಬಗೆಯದೆ 


ಕುಲಜಂ ಕುಲಹೀನನೆಂದು ಬಗೆಯದೆ ತರುಣಂ 
ಸಲೆ ವೃದ್ಧನೆಂದು ಬಗೆಯದೆ 


ನೆಲಸುವೆ' ನಿನ್ನಿ ನಿಕೃಷ್ಟರೆಂಬುರುಮೊಳರೇ 


ಇಅಕಿಯಿಸುವೆ ತಂದೆ ಮಕ್ಕಳ 

ನಿಟಾಯಿಸುವಯ್‌" ಸೋದರರ್ಕಳಂ ತಮ್ಮೊಳ್‌ ತ 
ಳೈ ಅಿಿಯಿಸುವಯ್‌ ಗುರುಶಿಷ್ಯರ 

ನಟಿಗುಲಿ ನಿನ್ನಿಂ ನಿಕೃಷ್ಟರಾದರುಮೊಳರೇ 


ಪಾಂಡವರೊಳ್‌ ಪೋದಪೆನ" | 


ಪೋ ಮಾಣ ಧರ್ಮಜಂ ಗಡ! 

ಭೀಮಂ ಗಡ! ಫಲ್ಲುಣಂ ಗಡಮಳರ್‌ ಗಡ | ಸಂ 
ಗ್ರಾಮದೊಳವಂದಿರಶ್ವ 
ತ್ಥಾಮಂಗಾಪೋಶನಂಗೊಳಲ” ನೆಟಸದಸರೇ 


ನಿನ್ನ ಮುರವೈರಿಯಳವುಮ 
ನೆನ್ನಳವುಮನೆಲಗೆ ಕಾಣ್ಟೆ ಕುರುಸತಿಯಿಂದಂ 
ಮುನ್ನಂ ತ್ವತ್ಸತಿಯಿಂದಂ 

ನಿನ್ನನಗಲ್ಪಲೈ ಕಸಟಗೋಪಂ ಪ್ರಭುವೇ ? 


ತೊಟಿಕ್ತಿ, ನಡೆ ಕೌರವೇಶ್ವರನಲ್ಲಿಗೆ ! (ಎಆಕಿದುಯ,ಂ) 
ಲಕ್ಷ್ಮಿ ೬ ಅತ್ತ ಲಸುರಾರಿ ಬೆಸಸಿದ 


ನಿತ್ತಲ್‌ ರುದ್ರಾವತಾರನೆಟತಿದುಯ್ದ ಸನೇ | 
ಅತ್ತ ಪುಲಿ! ಇತ್ತ ದರಿ! ಇ 
ನತ್ತ ಣ್ಲ ಡಿಯಿಟ್ಟು ಪೋಪುದೋ ನಾನಲಾಯೆಂ 


ದುರ್ಯೋಧನಂ....(ನರಲ್ಪಂ) ಮಾನಭಂಗಂ 1 ಮಾನಭಂಗಂ | 
ಅಶ್ವತ್ಕಾಮಂ.. -ಕೌರವಚಕ್ರವರ್ತಿ | ಇದೇನಿದು | 


೪೯ 


೧೩೪ 


೧೩೫ 


೧೩೬ 


೧೩೭ 


೧೩೮ 


೫೦ ಗದಾಯುದ್ಧ ನಾಟಕಂ 


ಕುಳಿಕನ ಸಲ್ಲಳಂ ಮುಜಾಯೆ ಮೋದಿದರಾರ”, ಕಡುಪಿಂದೆ ಸಿಂಹಮಂ 
ಮುಳಿಯಿಸಿ ಸಲ್ಲಳಂ ಪಿಡಿದು ಕೆಟ್ಟ ವರಾರ್‌, ಮದಹಸ್ಮಿಯಂ ಭಯಂ 
ಗೊಳೆ ನೆಲಕಿಕ್ಸಿ ಕೋಡೆರಡುವುಂ ಕುಸಿಯೊತ್ತಿ ದರಾರ್‌, ಸುರಾದ್ರಿನಿ 
ಶೈಳನಿಬಿಡೋರುಮುಂಡಲನುನಾರುಡಿದರ” ಫಣಿರಾಜಕೇತನಾ ೧೩೯ 


ಹಾ ಕುರುವಂಶಮಹಾಕಮ 

ಲಾಕರಕಲಹೆಂಸ! ಹಾ! ಸಮುದ್ರಾಂತಧರಿ 

ತ್ರೀಕಾಂತ ಹಾ! ಫಣೀಂದ್ರಸ 

ತಾಕಾ | ವಿಧಿವಶದೆ ನಿನಗಮಾಪರಿಯಾಯ್ಕೇ ೧೪೦ 


ಮೇಲುದಣ ಸೆಜಂಗಿಂದೀ ತಲೆಯ ದೂಳಂ ತೊಡೆವೊೆ. 
ದುರ್ಯೋಧನಂ ಅಶ್ವತ್ಥಾಮ, 

ಅರಿಚರಣಪಾಂಸು ಸತ್ತಿರೆ 

ಕರಾಗ್ರದಿಂ ತೊಡೆದು ಕಳೆದೆ ವಸ್ತ್ರಾಂಚಲದಿಂ 

ಗುರುನಂದನ ನೀನೆನ್ಸೀ 

ಸರಿಭನಪಾಂಸುವನದೆಂತು ಪೇಟರ್‌ ಕಳೆದನೆಯೋ ೧೪೧ 


ಅಶ್ವತ್ಥಾಮಂಎನ್ನಂ ವಂಚಿಸಿ ಬಂದುದ 
ಅಸಿನ್ಪ್ಟಿನಗಿನಿಶಾಯ್ಮ ವಸ್ಥೆ ಕುರುಪತಿ ನೀನಿಂ 
ದೆನ್ನಿಂ ಪ್ರತಿಕಾರಮನಟಃ 
ಪಿನ್ನುಂ ನೋಡೆನ್ನ ಶಕ್ತಿಯಂ ಭಕ್ತಿಯುಮಂ ೧೪೨ 


ದುರ್ಯೋಧನಂ ಹೆತದೇಹ ಹೆತಭುಜದ್ವಯ 
ಹೆಕೋರು ಹತಹೃದಯ ಹತಕಿರೀಟಿಂಗೆನಗಂ 
ಪ್ರತಿಕಾರಮೆಂಬುದುಂಟೇ ? 
ಗತಿಯಂ ಸಾಧಿಸುವುದಲ್ಕೆ ತಾಂ ಪ್ರತಿಕಾರಂ ೧೪೩ 


ಅಶ್ವ ತ್ಯಾಮಂ- ಪೇಟ್‌, ಮಾಟಶ್ಬಿಂ. 
ದುರ್ಯೋಧನಂ. ಭೀಮನ ತಲೆಯಂ ತಂದಪೆಯ ? ಕಣ್ಣಾ ರೆ ಕಂಡು 
ತೊಟಲಿಲ್ಲದೆ ಸಾನೆಂ. 


ಐದನೆಯ ರೆಂಗಂ ೫೧ 


ಅಶ್ಚತ್ಕಾಮಂ-ಇದಾವ ಗಹನಂ! ಪ್ರಭುಗೆನ್ನ ಕಡೆಯ ಸೇವೆ. ನಾನ್‌ 
ಬರ್ನನ್ನಂ ಪ್ರಾಣಮಂ ನಿಲಿಸಿರು. ಎಲಗೆ ಲಕ್ಷಿ ಕ್ಷೆ ಚಕ್ರವರ್ತಿಗೆ 


ಚಾಮರನಿಕ್ಕುತ್ತಿರು [ (ಪೋಪಂ) 
ಲಕ್ಷ 
ನುಡಿದುದನೆಯ್ದೆ ತುತ್ತ ತುದಿಯೆಯ್ದು ವಿನಂ ನುಡಿದಂ ಚಲಂ ಚಲಂ 
ಬಿಡಿದುದನೆಯ್ದೆ ಮುಂ ಪಿಡಿದುದಂ ಪಿಡಿದಂ ಸರೆ ಪೂಣ್ಣ ಪೂಣೈೆ ನೇ 
ರ್ಪಡೆ ನಡೆನನ್ನೆಗಂ ನಡೆದನಳ್ಳದೆ ಬಳ್ಳದೆ ತನ್ನೊಡಲ” ಪಡ 
ಲ್ವಡುನಿನಮಣ್ಮುಗುಂದನೆ ದಲೇನಭಿಮಾನಧನಂ ಸುಯೋಧನಂ | ೧೪೪ 
[ಅಶೃತ್ಥಾ ಮಂ] 
ಅಶ್ವತ್ಕಾಮಂ-ಇದೆಕೊಳ್‌, ನಿನ್ನ್ನ ನಚ್ಚಿನ ಪಾಂಡವಕೈೆವರ ತಲೆಗಳುಂ 
ನಿನ್ನ ಕಾಲ ಮೇಲೆ. 
ದುರ್ಯೋಧನಂ. -ಭೀಮನೆಲ್ಲಿ ? 
ಪವನಜನಾಸ್ಯಮಲ್ರಿದವನಾನನಮಪ್ಪೊಡೆ ಮಟ್ಟಿ ಮಿರ್ದ ನೋ 
ಡುವುದೆ ಮದೀಯವಕ್ರಮನೆ ಕೆಮ್ಮನೆ ಪೋಯ್ತ ಅನಿಲ್ಲದಾಯ್ತು ಪಾಂ 
ಡವರ ಶಿರಂಗಳಲ್ಲವಿವು ಕೃಷ್ಣೆಯ ಸೂನುಗಳಪ್ಪ ಸಂಚಪಾಂ 
ಡವರ ಶಿರಂಗಳಂ ನೆಣ ನಿಚಾರಿಸದಕ್ಕಟ ಕೊಂಡುಬರ್ಪುದೇ ೧೪೫ 
ಪರಮೇಶ್ವರಾವತಾರನೆ 
ಪರಮಜ್ಞಾನಿಯೆ ವಿವೇಕನಿಕಳರನೋಲ್‌ ಬಾ 
ಲರ ತಲೆಯನರಿದು ತಂದೆಯೊ 
ದೊರೆಕೊಂಡುದು ನಿನಗೆ ಪಾತಕಂ ಬಾಲವಧಂ ೧೪೬ 


ಇದೆಲ್ಲಂ ಕೃಷ್ಣನ ಮಾಯೆ! ಹರಿಹಂ! ಪೋಗು. ಇದರ್ಕೆ 
ಪ್ರಾಯಶ್ಚಿತ್ತ ಮಂ ಮಾಡು. ದೈ ವದ ಮುಂದಿ ನಾನಲ್ಮು. (ಸಾವಂ) 
ಅಶ್ವತ್ಕಾಮಂ--ನೊಂದ ಜೀವಂ ತಣ್ಣಗಾಯ್ತು. ಮಹಾನುಭಾವ, ನಿನಗೆ 
ಸುಗತಿಯಕ್ಕೆ. ಎಲೆ, ಮಿಂಚುವ ಕೂರಸಿಗಳ ಮೇಲೆ ಚಂಚಲಿಸುವ 
ರಾಜ್ಯಲಕ್ಷ್ಮ್ಮಿ; ನಿನ್ನಾ ಧೂರ್ತರಂ ಸತ್ತು, ನಡೆ. 
[ಲಕ್ಷ್ಮಿ ಪೋಸ್‌] 


೫೨ ಗದಾಯುದ್ದ ನಾಟಕಂ 


ತಪೋವನಮೆ ಇನ್ನೆನಗೆ ಬಾಟಕ್ಮಿ ಅದೊ ಸೂರ್ಯದೇವನಿಟಾವಂ! 


ಸಂಕಜಮುಂ ಸುಹೃದ್ಧ ್ರದನಸಂಕಜಮುಂ ಮುಗಿವನ್ನಮುಗ್ರತೇ 

ಜಂ ಕಿಡುತಿರ್ನಿನಂ ಥಿಜಕರಂಗಳನಂತುಡುಗುತ್ತುಮಿರ್ದು ಚ 
ಕ್ರಾಂಕಮಗಲ್ವಿನಂ ಕ್ರಮದಿನಂಬರಮಂ ಬಿಸುಟುರ್ಬಿನಂಧಕಾ 

ರಂ ಕನಿತರ್ನಿನಂ ಕುರುಕುಲಾರ್ಕನುಮರ್ಕನುಮಸ್ಮಮೆಯ್ಲಿದರ್‌ ೧೪೭ 


ತೆರೆ] 


ನಿದ್ವಾಂಸರಿಗೂ ನಿದ್ಯಾರ್ಥಿಗಳಿಗೂ ಉಪೆಯುಕ್ತ : 
ಗ್ರಂಥೆಗಳು 


1. ಯಶೋಧರಚರಿತೆಯ ಪ್ರಕಾಶಿಕೆ (ಜನ್ನ) -ಕವಿಚರಿತ್ರೆ, 
ವಿಸ್ತಾರವಾದ ಕೆಥಾಸಾರೆ, ಕಾವ್ಯ ವಿಮರ್ಶೆ, ಮೂಲಕಾವ್ಯ 
ಪ್ರತಿಸದಾರ್ಥ, ತಾತ್ಪರ್ಯ ಇವೇ ಮೊದಲಾದ ಬಹು 


ವಿಷಯಗಳನ್ನು ಒಳಗೊಂಡ ಗ್ರಂಥ. | 
ಎಚ್‌. ಎಂ. ಖೆ ಕರನಾರಾಯೆಣರಾನ್‌, ಪುಟಗಳು 56-1330. 12 00 


ಶಬ್ದಮಣಿದಸ ರ್ನಣ (ಕೇಶಿರಾಜ) "hE 
ಸಂ. ಡಾ. ಡಿ. ಎಲ್‌. ಸರೆಸಿಂಹಾಚಾರ್‌ `` 1000 


2 


3. ಕಬ್ಬಿಗರ ಕಾವಂ (ಆಂಡಯ್ಯ) ಪೀಠಿಕೆ, 
ಶಬ್ದಕೋಶಗಳೊಡನೆ..ಸಂ. ಡಾ. ದೇ ಜವರೇಗೌಡ 4 00 
4. ಕಾಳಿದಾಸನ ನಾಟಕಗಳ ನಿಮರ್ಶೆ-' 
ಡಾ. ಎಸ್‌. ವಿ. ರಂಗಣ್ಣ ಬ 15 00 
5. ಭಾಸ ಮಹಾಕವಿ-ಸಿ. ಕೆ. ವೆಂಕಟರಾಮಯ್ಯ 1800 
6. ಶ್ರೀವತ್ಸ ನಿಘೆಂಟು-ಡಾ.ಟ. ವಿ. ವೆಂಕಟಾಚಲ ಶಾಸ್ತ್ರೀ 18 00 
vp ತನ್ನಃ ಡ "ಕಾವ್ಯಸ್ರ ಸೃಕಾಶ [ಜುಮ್ಮ ಟ್ರ 
ಡಾ. ಕೆ. ಕೃ ಸ್ದ ಮೂರ್ತಿ 3000 
'8. ಕನ್ನಡ ಕಾಮ್ಯಾಲಂಕಾರೆ (ಭಾಮಹ) ಡಿ 12 00 
9. ಕನ್ನಡ ಕಾವ್ಯಾದರ್ಶ (ದಂಡಿ) . ಷೆ 12 00 
10. ಕನ್ನಡ ಔಚಿತ್ಯ ನಿಚಾರಚರ್ಚಿ (ಕ್ಷೇಮೇಂದ್ರ) ,; 300 
: 11. ಕನ್ನಡ ಕವಿ ಕಂಠಾಭರಣ Re 6 00 
12. ಆನಂದವರ್ಧನನ ಕಾವ್ಯಮಿಸಾಮಾಂಸೆ 4 6 00 
13. "ಅಶ್ವತ್ಥಾಮನ್‌ (ನಿಮರ್ಶೆ)-ಡಾ. ವಿ. ಸೀತಾರಾಮಯ್ಯ 450 
14. ಕನ್ನಡ ಸಾಹಿತ್ಯ ಚರಿತ್ರೆ ಕೆ. ವೆಂಕಟಿರಾನುಪ್ಪ 600 


ಶಾರದಾಮಂದಿರ ; ರಾಮಯ್ಯರ್‌ ರಸ್ತೆ : ಮೈಸೂರು-570 004 
ಚಿಲೆ ಫಿ ರೂ. ೧-25 


